


ಸುವರ್ಣ ಕರ್ನಾಟಕ - ೨೦೦೬ 
ಜನಪದ ಕಥಾ ಕಣಜ 


ಈರಬಡಪು 
(ಆತ್ಮಕಥನ) 


ಮಲ್ಲಕಾರ್ಜುನ ಕಲಮರಹಳ್ಳಿ 





ಕನ್ನಡ ಭವನ, ಜೆ.ಸಿ. ರಸ್ತೆ 
ಬೆಂಗಳೂರು - ೫೬೦ ೦೦೨ 
ದೂರವಾಣಿ : ೨೨೪೮ ೪೫೧೬ 


JANAPADA KATHA KANAJA EARABADAPPA 
(Aatma Kathana) - Mallikarjiuna Kalamara Halli 


Published by 

Ashoka N. Chalavadi 
Administrative officer 
Kannada Pustaka Pradhikara 
Kannada Bhavana, J.C. Road 
Bangaluru - 560 002. 


ಅ ಕನ್ನಡ ಪುಸ್ತಕ ಪ್ರಾಧಿಕಾರ 


Pages : xii + 52 

Price : Rs. 24/- 

First Print : 2007 

Copies : 1000 

ISBN No. : 81-7713-212-1 


ಮೊದಲನೇ ಮುದ್ರಣ : ೨೦೦೭ 
ಪ್ರತಿಗಳು : ೧೦೦೦ 

ಪುಟಗಳು : ೧೨ * ೫೨ 

ಬೆಲೆ : ರೂ. ೨೪/- 

ಕರಡು ತಿದ್ದಿದವರು : ಲೇಖಕರು 


ಪ್ರಕಾಶಕರು 

ಅಶೋಕ ಎನ್‌. ಚಲವಾದಿ 
ಆಡಳಿತಾಧಿಕಾರಿಗಳು 
ಕನ್ನಡ ಪುಸ್ತಕ ಪ್ರಾಧಿಕಾರ 
ಕನ್ನಡ ಭವನ, ಜೆ.ಸಿ. ರಸ್ತೆ 
ಬೆಂಗಳೂರು - ೫೬೦ ೦೨೦ 


ಅ) ಮುವರಾಲಯಿ 

LAKSHMI MUDRANALAYA 
ISO 9001-2000 

ಚಾಮರಾಜಪೇಟೆ, ಬೆಂಗಳೂರು-೧೮ 


ದೂರವಾಣಿ : ೨೬೬೧ ೩೧೨೩, ೨೬೬೧ ೮೭೫.೨ 


: ಒ೦ದು ದಿನ ಒಳಕೊಂಡಿತ್ತು ನೋಡಾ 


ನಮ್ಮ ಕಣ್ಣೆದುರಿಗೆ ಎರಡು ವಾಸ್ತವಗಳಿವೆ. ಒಂದು - ಜನಾಂಗಿಕ 
ಸಂಸ್ಕತಿಯ ಸತಿ ಸಂಚಯಗಳಂತಿರುವ ಜನಪದ ಪುರಾಣ ಕಥನಗಳನ್ನು 
ತಲೆಮಾರಿನಿಂದ ತಲೆಮಾರಿಗೆ ಬಾಯಿಯಿಂದ ಬಾಯಿಗೆ ನೆನಪಿನ ವಾಹಕದಲ್ಲಿ 
ಸೃಜನಶೀಲವಾಗಿ ಕಾಪಾಡಿಕೊಂಡು ಬಂದ ಮೌಖಿಕ ಜಗತ್ತು ಇದು ಈಗಾಗಲೇ 
ನಮ್ಮ ನಡುವೆ ಕಣ್ಮರೆಯಾಗುತ್ತಿರುವ ಜಗತ್ತು. ಇನ್ನೊ ೦ದು-ಬದುಕಿನ ಎಲ್ಲ 
ಜ್ಞಾನಶಾಖೆಗಳ ಮಾಹಿತಿ `'ಭಂಡಾರವನ್ನೂ ತನ್ನ ಸೂಚ್ಯ ೦ಕದಲ್ಲಿ 
ದಾಖಲಿಸಿಕೊಳ್ಳುತ್ತಾ, ಮನುಷ್ಯನ ಸೃಜನಶ್ರಮದ ಕಾಲದೀರ್ಥತೆಯನ್ನು ತನ್ನ 
ಅಣುಕ್ಷಣಗಳ ಹಸ್ತತೆಗೆ ತಂದಿಟ್ಟುಕೊಂಡು ದೈತ್ಯ ಸಾಧನೆಯನ್ನು ಮೆರೆಯುತ್ತಿರುವ 
ಗಣಕ ಜಗತ್ತು ಇದು ದಿನದಿಂದ ದಿನಕ್ಕೆ ಗಣನೆಗೆ ಸಿಗದ ವೇಗದಲ್ಲಿ ಚಲಿಸುತ್ತಿರುವ 
ಜ್ಞಾನ ಜಗತ್ತು. 


ಮೌಖಿಕ ಸೃಜನ ಪ್ರತಿಭೆಯ ಪ್ರತೀಕ ಸಿರಿಯಜ್ಜಿ. ಗಣಕ ಜ್ಞಾನದ ವೇಗದ 
ಪ್ರತೀಕ ಶಕುಂತಲಾದೇವಿ. ಸಿರಿಯಜ್ಜಿಯದು ಕೇವಲ ನೆನಪಲ್ಲ; ಅದೊಂದು 
ಸೃಜನ ಪ್ರತಿಭೆ. ಅದು ಭೂತವಲ್ಲ, ವರ್ತಮಾನ. ಪರಂಪರೆಯನ್ನು 'ಅರಗಿಸಿಕೊಂಡ 
ಸಮಕಾಲೀನವಾದ ಸೃಜನೆ. ಅದು ಕೇವಲ ವ್ಯಕ್ತಿಯಲ್ಲ: ಅದೊಂದು 
ಸಮುದಾಯ ಪ್ರಜ್ಞೆ ಶಕು೦ತಲಾದೇವಿಯವರ ಜ್ಞಾನಶಕ್ತಿ 224ರ ಲೆಕ್ಕಾಚಾರದ 
ಅಗಾಧ ನೆನಪಿನ ಕೋಶ. ಇಂದು ತಾಂತ್ರಿಕ ನೈಪುಣ್ಯತೆ ಹಾಗೂ ಪರಿಕಲ್ಪನೆಗಳ 
ಅದ್ಭುತ ಸಮೀಕರಣದ ಜ್ಞಾನಶಕ್ತಿ ಇಲ್ಲಿ ಪರಿಭಾವಿಸಬೇಕಾದ ಬಹುಮುಖ್ಯ 
ಎಚಾರವೆ೦ದರೆ, ಮೊದಲನೆಯದು ಭಾವಪ್ರಭೆಯ ಸೃಜನೆಯ ಫಲ. 
ಎರಡನೆಯದು ಬುದ್ಧಿ ಸಂಚಯದ ತರ್ಕದ ಫಲ. ಬಂದು ಈ ಎರಡು 
ವಾಸ್ತವಗಳ ನಡುವೆ ಅಕ್ಷರ ಲೋಕದ ಚಲನೆ ಹಲವು ಸವಾಲುಗಳಿಗೆ ಹಲವು 
ಬಿಕ್ಕಟ್ಟುಗಳಿಗೆ ಮುಖಾಮುಖಿಯಾಗಿದೆ. 


ಜ್ಞಾನದ ಶೋಧ ವಿಸರಣೆಗೊಂಡಂತೆ, ಬಹಳಷ್ಟು ಆತಂಕಗಳು ನಿತ್ಯದ 
ಭಯಗಳಾಗಿ ನಮ್ಮೆದುರು ಬಿಚ್ಚಿಕೊಳ್ಳುತ್ತಿವೆ. ಮಾಹಿತಿ ತಂತ್ರಜ್ಞಾನದ ವೇಗದಾಳಿಗೆ 
ಸಿಲುಕಿ ಜಗತ್ತಿನ ಬಹುತೇಕ ಭಾಷೆಗಳು ಕಣ್ಮರೆಯಾಗುವ ಆತಂಕವನ್ನು ಹಲವು 
ಜನ ಭಾಷಾತಜ್ಞರು ಗಂಭೀರ ಸಮಸೆ ಯಾಗಿ ಜಗತ್ತಿನ ಮುಂದಿಟ್ಟಿದ್ದಾರೆ. ಈ 
ಆತಂಕದ ಆವರಣದಲ್ಲಿ ನಮ್ಮ ಕನ್ನಡ. ಭಾಷೆಯ ತ ಏನು? ಇದು ಇಂದು 


ನಾವು ಕೇಳಿಕೊಳ್ಳಬೇಕಾದ ಪ್ರಮುಖ ಪ್ರಶ್ನೆ. ಭಾಷೆ ಎಂಬುದು ಕೇವಲ ಸಂವಹನ 
ಸಂಕೇತವಲ್ಲ. ಅದು ಸಮುದಾಯದ ಸಂಸ್ಕತಿ, ನಾಗರಿಕತೆ, ಸ ಸೃಜನಶಕ್ತಿ, 
ಬುದಿ ಭಾವಗಳು ಸ೦ಲಗ್ನ ಗೊಂಡ ಬದುಕಿನ ಪ್ರತೀಕ. ಅದು ಸಮುದಾಯದ 
ಉಸಿರು. ಇಂಥ ಭಾಷೆಯ ಅಳಿಯುವಿಕೆ ಎಂದರೆ ಬದುಕಿನ ಎಲ್ಲ ಕ್ಷೇತ ತ್ರಗಳ 
ಪ್ರಮುಖ ವ್ಯಾವಹಾರಿಕತೆಯಿಂದ ಆ ಭಾಷೆಯನ್ನು ಹೊರಗಿಡುವುದು; ಅಡಳಿತ 
ಶಿಕ್ಷಣ ಸಂಪರ್ಕ ಮಾಧ್ಯಮ ಸ್ಥಾನದಿಂದ ಆ ಭಾಷೆಯನ್ನು ಕಣ್ಮರೆ ಮಾಡುವುದು. 
ಇದರ ಅರ್ಥ ಬಹುದೊಡ್ಡ ಭಾಷಿಕ ಸಮುದಾಯವೊಂದನ್ನು ಜ್ಞಾನದ ಬೆಳಕಿನಿಂದ 
ದೂರವಿಡುವುದು. ಜಾಗತಿಕ ಬದುಕಿನ ಸುಖ ಸವಲತುಗಳಿಂದ ವಂಚಿಸುವುದು. 
ಇಂಥ ಹಲವು ಆಘಾತಕಾರೀ ಆತಂಕಗಳ ವಾತಾವರಣದಲ್ಲಿ ಇಂದು ಕನ್ನಡ 
ಅಕ್ಷರ ಲೋಕ ತನ್ನ ಗತಿಯನ್ನು ಕಂಡುಕೊಳ್ಗಬೇಕಾಗಿದೆ. 


ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಸಾಂಸ್ಥತಿಕ, ರಾಜಕೀಯ 
ದಬ್ಬಾಳಿಕೆಯನ್ನು ಸಮರ್ಥವಾಗಿ ಎದುರಿಸಿ, ಬೆಳೆದುಬಂದ ಕನ್ನಡ ಭಾಷೆಗೆ, 
ಕನ್ನಡ ಬದುಕಿಗೆ ಆತಂಕ ಆಘಾತಗಳು ಮೈಯುಂಡ ಬಾಳು. ಕುರಿತೋದದೆಯುಂ 
ಕಾವ್ಯ ಪ್ರಯೋಗ ಪರಿಣತ ಮತಿಗಳಿಂದ ಮೊದಲ್ಗೊಂಡು ಹಿತಮಿತ ಮೃದುವಚನ, 
ಮಡಿ ಟಠಡಡ'ಣ. ವರಾತು ಜ್ಯೋತಿರ್ಲಿಂಗ, ಹಲಗ ಬಳಪವ 
ಹಿಡಿಯದೊಂದಗ್ಗಳಿಕೆಯಲ್ಲಿ ಒಲಿದಂತೆ ಹಾಡಿದ ಹಲವು ಕಾಲದ ಹಲವು 
ನಿಟ್ಟಿನ ನುಡಿಸಾಧಕರ ಮಾರ್ಗದೇಸಿಗಳ ಸಮಾಹಿತದಲ್ಲಿ ತನಗೆದುರಾದ ಆತಂಕ 
ಆಘಾತಗಳನ್ನು ಅರಗಿಸಿಕೊ೦ಡು ಕನ್ನಡದ ದೀಪ ಬೆಳಗಿದೆ. ಇದರರ್ಥ ಆಯಾ 
ಕಾಲದ ಕನ್ನಡ ಸಮುದಾಯ ತನ್ನ ಕಾಲದ ಸವಾಲುಗಳಿಗೆ ತಕ್ಕ ವಿವೇಕ 
ತೋರಿ ಸೃಜನಶೀಲವಾಗಿದೆ. ಆದರೆ, ಇಂದಿನ ಆತಂಕ ಹಿಂದೆಂದಿನ 
ಆಕ್ರಮಣಗಳಿಗಿಂತ ಭಯಾನಕವಾದುದು. ಈ ಭಯಾನಕತೆಯನ್ನು ಎದುರಿಸುವ 
ಹಾಗೂ ಆರೋಗ್ಯಕರವಾಗಿ ಅದನ್ನು ಅರಗಿಸಿಕೊಂಡು ಬೆಳೆಯುವ ಸತ್ವಶಕ್ತಿ 
ಭಾಷೆಗಿದ್ದರೂ, ಭಾಷಿಕ ಸಮುದಾಯದ ಇಚ್ಛಾಶಕ್ತಿಯ ಕೊರತೆ ಎದ್ದುಕಾಣುವ 
ಸಂಗತಿ. ಈ ಇಚ್ಛಾಶಕ್ತಿ ಹೊರಗಿನಿಂದ ಆಮದು ಮಾಡಿಕೊಳ್ಳುವ ಸರಕಲ್ಲ; 
ಬದುಕನ್ನು ರೂಪಿಸುವ ಪ್ರಭುತ್ವ ಹಾಗೂ ಪ್ರಭುತ್ವವನ್ನು ಆಯ್ಕೆ ಮಾಡಿಕೊಳ್ಳುವ 
ಜನಸಮುದಾಯದೊಳಗೆ ಅರಿವೇ ಗುರುವಾಗಿ ಮೂಡಬೇಕಾದ ಪ್ರಜ್ಞಾವಿಶೇಷ. 
ಈ ಪ್ರಜ್ಞಾ ವಿಶೇಷ ಸಿರಿಯಜ್ಜಿಯ ಸಮುದಾಯವನ್ನು ಕಡೆಗಣಿಸದೆ ಸಮೀಕರಣದ 
ಜ್ಞಾನಶಕ್ಕಿಗ ಮಣ ಹಾಕಬೇಕಿದೆ. ಸಾಮಾಜಿಕ ನ್ಯಾಯವನ್ನು ಸಂಸ್ತತಿಯ ರುಚಿ 
ವಿಶೇಷತೆಯನ್ನು ಪರಿಬಾವನೆಗೆ ಇದುಕೊಂಡು. ಜಂಗಮಶೀಲವಾಗಬೇಕಿದೆ. 
ಅತಿರೇಕಗಳ ಆ. ೫056ರಂದ ಸಮುದಾಯವನ್ನು ಕಾಪಾಡುವ ಶಕ್ತಿ ಅಕ್ಷರ 
ಲೋಕಕ್ಕಿದೆ. ಆದ್ದರಿಂದ ಅಕ್ಷರ ಲೋಕ ಸೃಜನಶೀಲತೆಯನ್ನು ಎಚ್ಚರದಿಂದ 
ಉಳಿಸಿಕೊಳ್ಳುತ್ತಾ. ಜ್ಞಾನದ ಹೊಸ ವಿಸ್ತರಣೆಗೆ ತೆರೆದುಕೊಳ್ಳುವ ಅಗತ್ಯ ವಿದೆ. 


ವಿಜ್ಞಾನದ ಹೊಸ ಹೊಸ ಷ್ಠಾರಗಳಿಗೆ ಪ್ರತಿಸ೦ದಿಸುತ್ತಾ ಬೆಳೆಯುವ 
ಭಾಷೆಯ ಸೃಜನಶೀಲತೆ ಚ. ೈಜ್ಞಾನಿಕ ವಿಚಾರ ಸೃಜನಶೀಲಭ್ಯಾವದಲ್ಲಿ 
ಅಭಿವೃಕ್ತಗೊಂಡಾಗ ಅದಕ್ಕೊಂಡು' ಮಾನವೀಯತೆಯ ಪ್ರಭೆ ಪ್ರಾಪ್ತವಾಗುತ್ತದೆ. 
-ಹೊಸಕಾಲದ ಸಂವೇದನೆಗಳಿಗೆ ವೈಜ್ಞಾನಿಕ ವಿಚಾರಗಳಿಗೆ ತಾತ್ವಿಕ ತರ್ಕದೀಪಿಗಳಿಗೆ 
ತೆರೆದುಕೊಳ್ಳುವ ನಮ್ಮಗುಣ. ಜೀವಂತ ಭಾಷೆಯೊಂದರ ದೊಡ್ಡಶಕ್ತಿ ಕಾಲದ 
ಅಗತ್ಯಗಳಿಗೆ ಸ ಸಂದಿಸಬಲ್ಲ ನಮ್ಯಗುಣ ಕನ್ನಡ ಭಾಷೆಯ ದೊಡ್ಡ ಶಕ್ತಿ” ಜಾಗತಿಕ 
ಮಟ್ಟದಲ್ಲಿ ವಸ್ತರಣೆಗೊಳ್ಳುತ್ತಿರುವ ಎಲ್ಲ "ಜ್ಞಾನಶಾಖೆಗಳ ಪ ಪಾರಿಭಾಷಿಕ ಶಬ್ದ 
ಸಂಪತ್ತನ್ನು ಸ್ಲೀಕರಿಸುತ್ತಾ, 'ತನ್ನುಖೇಣ 'ವಿಷಯಜ್ಞಾನವನ್ನು ಅರಗಿಸಿಕೊಂಡು 
ಕನ್ನಡ. Me ಬೆಳೆಯಬೇಕಿದೆ. "ಕನ್ನ ಡದ ಜ್ಞಾನ ಚೇತನಗಳ ಇಚ್ಛಾ ಶಕ್ತಿ ಈ 
ದಿಸೆಯಲ್ಲಿ ಹೆಚ್ಚು ಕ್ರಿಯಾಶೀಲವಾಗಬೇಕಾದ ಅಗತ್ಯವಿದೆ. ಅಲ್ಲಮನ" ಬಂದು 
ವಚನ ಹೀಗಿದೆ. 


ಹಿಂದಣ ಅನಂತವನು ಮುಂದಣ ಅನಂತವನು 

ಒ೦ದು ದಿನ ಒಳಕೊಂಡಿತ್ತು ನೋಡಾ 

ಒಂದು ದಿನವನೊಳಕೊಂಡು ಮಾತಾಡುವ ಮಹಾಂತನ 
ಕಂಡು ಬಲ್ಲವರಾರಯ್ಯ 

ಆದ್ಯರು ವೇದ್ಯರು ಅನಂತ ಹಿರಿಯರು ಕಾಲದಂತುವನರಿಯದೆ 
ಅಂತೆ ಹೋದರು ಕಾಣಾ ಗುಹೇಶ್ವರ 


ಜಗತ್ತಿನ ಜ್ಞಾನಕ್ಕೆ ಹಿಂದಣ ಪರಂಪರೆಯ ಅಪಾರತೆ ಇದೆ. ಮುಂದಣ 
ಭವಿಷ್ಯದ ಅನಂತತೆ ಇದೆ. ವರ್ತಮಾನದಲ್ಲಿ ಈ ಎರಡೂ ಸಂಲಗ್ನಗೊಂಡ 
ಭಾವದಲ್ಲಿ ಸೃಜನಶೀಲವಾದಾಗ ಅದು ಅಳಿಯದ ಮಾತಾಗುತ್ತದೆ. ಆ ಮಾತು 
ಜ್ಯೋತಿರ್ಲಿಂಗ ರೂಪಿಯಾಗುತ್ತದೆ. ನಿಜವಾದ ಪುಸ್ತಕಗಳು ಮಾತು 
ಜ್ಯೋತಿರ್ಲಿಂಗವಾದ ಸಂಸ್ಕೃತಿ ಸಂಚಯದ ಜ್ಞಾನದೀವಿಗೆಗಳು. ಜ್ಞಾನವನ್ನು 
ಕೇವಲ ಪಂಡಿತಮಾನ್ಯರ ಸ್ಪತ್ತಾಗಿಸದೆ, ಜನಸಾಮಾನ್ಯರ ಬದುಕಾಗಿಸುವುದು 
ಅಕ್ಷರಲೋಕದ ಗುರಿಯಾಗಬೇಕು. ಜ್ಞಾನ ಪರಂಪರೆಗಳನ್ನು ಶೋಧನೆಗೆ ಹಚ್ಚುತ್ತಾ, 
ಆತ್ಮಾವಲೋಕನದ ಒಳಮುಖೀದರ್ಶನ ದೀಪ್ತಿಯಲ್ಲಿ ಸತ್ಯವನ್ನು 
ಮನಗಾಣಿಸಬೇಕು. ಕಂಡ ಸತ್ಯದ ಬೆಳಕಿನಲ್ಲಿ ವರ್ತಮಾನದ ದಾರಿ ತೆರೆದು 
ಭವಿಷ್ಯದ ಮುಂಗಾಣ್ನೆಯಿಂದ ಗುರಿಯ ಕಡೆ ಹೆಜ್ಜೆ ಹಾಕಬೇಕು. ಇದು ಬದುಕಿನ 
ಗತಿಶೀಲ ಗುಣವಾದಾಗ ಅತಿರೇಕಗಳಿಗೆ ಅವಕಾಶವಿರುವುದಿಲ್ಲ. 


ಇದು ಜಾಗತೀಕರಣದ ಯುಗ. ಈ ಪ್ರಕ್ರಿಯೆಯ ವೇಗ ಅಪರಿಮಿತ 
ವಾದಷ್ಟು ಅಪಾಯಕಾರಿಯೂ ಆಗಿದೆ. ಜಾಗತೀಕರಣದ ದಾಳಿಯಲ್ಲಿ ಏಕಸಂಸ್ಕೃತಿ, 
ಏಕಜೀವನಶೈಲಿ, ಏಕಭಾಷಾಧಿಪತ್ಯಕ್ಕೆ ಜಗತ್ತನ್ನು ಒಳಗುಮಾಡುವುದರಿ೦ದ ಆಗುವ 
ದುಷರಿಣಾಮವೆಂದರೆ, ಜೀವನ ವೈವಿಧ್ಯತೆಯ ಬಹುಮುಖೀ ಸಂಸ್ಕೃತಿಗಳ 
ಸಾವು. ಅತಿರೇಕದ ವೈಪರೀತ್ಯಕ್ಕೆ ಒಳಗಾಗಿ ಬದುಕನ್ನು ಬರಡಾಗಿಸುವ 


V 


ಹಾಗೂ ಅಸಮಾನತೆಯ ಪ್ರಮಾಣವನ್ನು ಅಗಾಧವಾಗಿಸುವ ಅಪಾಯದಿಂದ 
ಈ ಸಮುದಾಯಗಳನ್ನು ರಕ್ಷಿಸುವ ಅಗತ್ಯ ಇಂದಿನ ತುರ್ತು. ಈ ತುರ್ತಿನ 
ಸನ್ನಿವೇಶದಲ್ಲಿ ವಿವೇಕದ ದಾರಿ ತೋರಿ ಅತಿರೇಕಕ್ಕೆ ಕಡಿವಾಣವನ್ನು ಹಾಕಿ 
ಸಂಸ್ಕೃತಿಯನ್ನು, ಬದುಕನ್ನು ಮಾನವ ಕೋಟಿಯನ್ನು ಸ೦ರಕ್ಷಿಸಬಲ್ಲ ಶಕ್ತಿ 
ಸಂಪನ್ನತೆಯಿಂದ ಹೊಳೆವ ಅಕ್ಷರಲೋಕ ಜಗತ್ತಿನ ವೈವಿಧ್ಯತೆಯನ್ನು 
ಸಂರಕ್ಷಿಸುತ್ತದೆ. ವೈವಿಧ್ಯತೆಗಳೊಳಗಿನ ಸೃಜನಶೀಲತೆಯನ್ನು ಬೆಳೆಸುತ್ತದೆ. 


ಪುಸ್ತಕಗಳು ಅಕ್ಷರ ಲೋಕದ ಮೂರ್ತರೂಪಗಳು ; ಅಮೂರ್ತವಾದ 
ಜ್ಞಾನಸಂಪತ್ತನ್ನು ಧಾರಣ ಮಡಿಕೊ೦ಡ ಶಬ್ದರೂಪಗಳು. ಶಬ್ದ ಕೇವಲ ಅರ್ಥದ 
ಅಭಿದಾವೃತ್ತಿಯಲ್ಲಿ ನೆಲೆ ನಿಲ್ಲುವುದಿಲ್ಲ ವ್ಯ೦ಜನಾ ವ್ಯಾಪಾರದಲ್ಲಿ 
ಅನುಭಾವಿಕವಾಗುವುದು. ಈ ವ್ಯ೦ಜನಾ ವ್ಯಾಪಾರ ಬುದ್ಧಿಭಾವಗಳ 
ಎದ್ಕುದಾಲಿಂಗನ ಪ್ರಭೆಯ ಫಲಿತ. ಹೀಗಾಗಿ ಪುಸ್ತಕಗಳು ಸಂಸ್ಕೃತಿ ನಾಗರಿಕತೆಗಳ 
ಸಂಚಯಿತ ಫಲವಾದಷೇ ಸಂಸ್ಕೃತಿಯನ್ನು ನಿರಂತರವಾಗಿ ಉಜ್ಜೀವಿಸುವ 
ಧಾತು ದವ್ಯಗಳು. 


ಕನ್ನಡ ಪುಸಕ ಪ್ರಾಧಿಕಾರವು ಕರ್ನಾಟಕದಾದ್ಯಂತ ಪುಸಕ ಸಂಸ್ಕೃತಿಯನ್ನು 
ಬೆಳೆಸುವ ' ಸದುದ್ದೇಶದಿಂದ ಪ್ರಾರಂಭವಾದ ಒಂದು ಸಂಸ್ಕೃತಿ ಕೇಂದ್ರ. 
ವಾಚನಾಭಿರುಚಿಯನ್ನು ಬೆಳೆಸುವುದು ಹಾಗೂ ಪುಸ್ತಕೋದ್ಯಮವನ್ನು 
ಆರೋಗ್ಯಕರವಾಗಿ ಪೋಷಿಸುವುದು ಪ್ರಾಧಿಕಾರದ ಹೊಣೆಯಾಗಿರುತ್ತದೆ. ಅದ 
ಹಲವು ರೀತಿಯ ಕಾರ್ಯಯೋಜನೆಗಳನ್ನು ಪ್ರಾಧಿಕಾರ ರೂಪಿಸಿಕೊಂಡಿದೆ. 
ಯುವ ಸಮುದಾಯದಲ್ಲಿ ವಾಚನಾಭಿರುಚಿ ಹೆಚ್ಚಿಸಲು ವಾಚನಾಭಿರುಚಿ 
ಕಮ್ಮಟಗಳನ್ನು ನಡೆಸುತ್ತಿದೆ. ಪ್ರಕಾಶಕರು, ಲೇಖಕರು ಹಾಗೂ ಓದುಗರ 
ನಡುವೆ ಚಿಂತನ ಕಮ್ಮಟಗಳನ್ನು ನಡೆಸುತ್ತಿದೆ. ಇವುಗಳ ಜೊತೆಗೆ ಎರಡನೆಯ 
ಆದ್ಯತೆಯಾಗಿ ಪುಸ್ತಕ ಪ್ರಕಟಣೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದೆ. ಶೈಕ್ಷಣಿಕ 
ಶಿಸ್ತಿನಲ್ಲಿ ಅಧ್ಯಯನ ಮಾಡುವ ಪರಾಮರ್ಶನ ಗ್ರಂಥಗಳ ಜೊತೆಗೆ 
ಜನಸಾಮಾನ್ಯರಿಗೆ ಅಗತ್ಯವಾಗಿ ಬೇಕಾದ ಅರಿವನ್ನು ಹಂಚುವ ಪುಸ್ತಕಗಳ 
ಪ್ರಕಟಣೆಯೂ ಪ್ರಾಧಿಕಾರದ ಉದ್ದೇಶವಾಗಿದೆ. 


ಕನ್ನಡ ಪುಸ್ತಕ ಪ್ರಾಧಿಕಾರವು ಮರೆಯಲ್ಲಿರುವ ಮಹಾನುಭಾವರು ಎಂಬ 
ಹೊಸ ಮಾಲಿಕೆಯನ್ನು ಪ್ರಾರಂಭಿಸಿದೆ. ಅದರಲ್ಲಿ ನಾಡು-ನುಡಿಗೆ ಸೇವೆ ಸಲ್ಲಿಸಿ, 
ಎಲೆಮೆರೆಯ ಕಾಯಿಯಂತೆ ಜೀವನ ನಡೆಸಿರುವ ಮಹಾನುಭಾವರುಗಳ 
ವ್ಯಕ್ತಿಪರಿಚಯವನ್ನು ದಾಖಲಿಸುವ ಉದ್ದೇಶವನ್ನು ಹೊಂದಿದೆ. ಈ ಮಾಲಿಕೆ 
ಯಲ್ಲಿ ಯಾವ ಸುಪ್ರಸಿದ್ದ ಶಿಷ್ಟ ಪರಂಪರೆಯ ಪ್ರಕಟಣೆಗಳೂ ಬರುವುದಿಲ್ಲ. 
ಅದಕ್ಕಿಂತ ಹೆಸರಿಲ್ಲದ ರೀತಿಯೊಳಗೆ ಹೆಸರೊಲ್ಲದ ಭಾವದಲ್ಲ ಕಾಯಕತತ್ತರತೆ 
ಯನ್ನು ಮೆರೆದು, ನಿಸ್ವಾರ್ಥ ಜೀವನ ನಡೆಸಿದ ಮಹಾನುಭಾವರುಗಳು ದಾಖಲಾಗು 


M 


ವುದು ಈ ಮಾಲಿಕೆಯ ಬಹುಮುಖ್ಯ ಉದ್ದೇಶ. ಪ್ರಸುತ “ಈರಬಡಪ' ಕೃತಿಯು 
ಇದೇ ಹೆಸರಿನ ಜನಪದ ಕಥನಕಾರನೊಬ್ಬನ ಆತ್ಮಕಥನ. ಇದನ್ನು ಈರಬ್ರಢಪ್ಪ 
ನಿರೂಪಿಸುತ್ತಾ ಹೋದಂತೆ, ಅವರ ನಿರೂಪಣಾ ಶೈಲಿಗೆ ಊನವಾಗದಂತೆ 
ಅದನ್ನು ಅಕ್ಷರ ರೂಪದಲ್ಲಿ ಹಿಡಿದಿಟಿರುವವರು ಪ್ರೊ ಮಲ್ಲಿಕಾರ್ಜುನ 
ಕಲಮರಹಳ್ಳಿ "ಜನಪದ ಕಥಾ "ಕಣಜವೆಂದರೆ, ಅದು ಬಹುಮುಖಿ ನೆಲೆಯೊಳಗೆ 
ಈ ನೆಲದ "ಜೀವನ ಪರಂಪರೆಗಳನ್ನು ದವ್ಯವಾಗಿಸಿಕೊಂಡಿರುವ ಮೌಖಿಕ 
ಸಂಪದ. ಈ ಸಂಪದದ ನೆಲೆಬೀಡು ನಮ್ಮ ಜನಪದರ ಎದೆಯಂಗಳ. ಇವುಗಳನ್ನು 
ಸಂಗ್ರಹಿಸುತ್ತಾ ಹೋದರೆ, ಹಲವು ವಿಸ್ಮಯಗಳು ತೆರೆದುಕೊಳ್ಳುತ್ತವೆ. ಡಾ 
ಕಥೆಯೇ ಹೇಳುವ ಕೇಳುವ ಪ್ರಕ್ರಿಯೆಯಲ್ಲಿ ಅಸಂಖ್ಯ ಪಠ್ಯ ಗಳಾಗಿ ಬೆಳೆಯುವ 
ವಿಶೇಷತೆಯಿರುತ್ತದೆ. 


ಈರಬಡಪ್ಪ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಜನಪ 
ಕಥೆಗಾರರಲ್ಲಿ ಒಬ್ಬರು. ಚಿತ್ರದುರ್ಗ ಜಿಲ್ಲೆ "ಜನಪದ ಮೌಖಿಕ ಸಾಹಿತ್ಯ ಕಗ 
ಸಂಪ್ರದಾಯ ಇತ್ಯಾದಿ ಸ ಸಾಂಸ್ಕೃತಿಕ ವಿಶೇಷತೆಗೆ ಖನಿಜಭೂಮಿ. ಅಲ್ಲಿ ಇಡೋ 
ಸಿರಿಯಜ್ಜಿಯಂಥವರು ಪರಂಪರೆಯಿಂದ ಕಾಯ್ದುಕೊಂಡು ಬಂದ ಬೆಳಸು 
ಸಾಕಷ್ಟು ಹುಲುಸಾಗಿದೆ. ಆ ಸಾಲಿನಲ್ಲಿ ಈ ಈರಬಡಪುನ ಕಥನ ಸಂಪತ್ತೂ 
ಸೇರುತ್ತದೆ. ಆದರೆ, ಈ ಕಥನ ಸಂಪತ್ತನ್ನು ಸಂಗ್ರಹಿಸಿ ದಾಖಲಿಸುವಲ್ಲಿ, 
ಅಧ್ಯಯನಕ್ಕೆ ಒಳಗು ಮಾಡಿ ಸಾಂಸ್ಕೃತಿಕ ಶೋಧ ನಡೆಸುವಲ್ಲಿ ಜಾನಪದ 
ಎದ್ದಾಂಸರ ಪ್ರಯತ್ನ ಇನ್ನೂ ಅಲಪ್ರಮಾಣದಲ್ಲಾಗಿದೆ. ಆಗಬೇಕಾದ್ದು ಅಪಾರವಿದೆ. 
ಸಂಗ್ರಹಕಾರ್ಯದ ಜೊತೆಗೆ ಅದನ್ನು ಕಾಪಿಟ್ಟುಕೊಂಡು ಬಂದ ನೆನಪಿನ 
ಚೇತನಗಳನ್ನೂ ಅವರ ಜೀವನ ವಿವರಗಳನ್ನೂ ದಾಖಲಿಸುವುದು ಅಗತ್ಯವಾಗಿ 
ಆಗಬೇಕಾದ ಕೆಲಸ. ಏಕೆಂದರೆ ಇಂಥವರ ಜೀವನ ವಿವರಗಳೆಂದರೆ ಅದು 
ವ್ಯಕ್ತಿಯೊಬ್ಬನ ಬದುಕಿನ ವಿವರ ಮಾತ್ರವಾಗಿರುವುದಲ್ಲ ; ಅದು ಪರಂಪರೆಯ 
ಪರಾದರ್ಶನ. ಇಂಥವುಗಳ ದಾಖಲಾತಿ ಜಾನಪದ ಜ್ಞಾನ ಸಾಹಿತ್ಯವನ್ನು 
ಅಧ್ಯಯನ ಮಾಡುವುದಕ್ಕೆ ಬೇಕಾದ ಹಲವು ಒಳನೋಟಗಳನ್ನು ನೀಡುತ್ತದೆ. 


ಈರಬಡಪ್ಪನ ಜೀವನ ಕಥನವೂ ಇಂಥ ಒಂದು ಅಮೂಲ್ಯ ವಸ್ತು 
ವಿವರಗಳಿಂದ ಸಮ್ಮ ದ್ಧವಾದ ಆತ್ಮಕಥನ. ಈರಬಡಪ್ಪ ಹೇಳುತ್ತಾ ಹೋದಂತೆ 
ಮಲ್ಲಿಕಾರ್ಜುನ ಅವರು ಅದನ್ನು "ಭಾಷಿಕ ಅನುಭವ ನಿವೇದನಾ ನಾವೀನ್ಯತೆ 
ವಿಷಯ ವಿವರಗಳಿಂದೊದಗುವ ಮಾಹಿತಿ ಎಲ್ಲವೂ ಜಾನಪದ ತಜ್ಞರಿಗೆ 
ವಯ್ಯಾಕರಣಿಗಳಿಗೆ ಒಳ್ಳೆಯ ಅಧ್ಯಯನ ಸಾಮಗ್ರಿಯಂತಿದೆ. ಈ ಆತ್ಮಕಥನದ 
ನಿಜವಾದ ವಾರಸುದಾರರಾದ ಈರಬಡಪನಿಗೆ ಅದನ್ನು ದಾಖಲಿಸಿದ ಪ್ರೊ. 
ಮಲ್ಲಕಾರ್ಜುನ ಅವರಿಗೆ ಪ್ರಕಟಣೆಗೆ ನೆರವಾದ ಎಲ್ಲರಿಗೆ ಆತ್ಮೀಯ ಕೃತಜ್ಞತೆಗಳು. 
ಪ್ರೊ. ಎಸ್‌. ಜಿ. ಸಿದ್ಧರಾಮಯ್ಯ 
ಅಧ್ಯಕ್ಷರು 


Vil 


ಹ ಹ 


ಅಂತರಗಂಗೆಯ ಅಲೆಗಳ ಮೇಲೆ... 


ಸಾಹಿತ್ಯ, ರಾಜಕೀಯ, ಸಂಗೀತ, ಕ್ರೀಡೆ... ಹೀಗೆ ನಾನಾ ರಂಗಗಳಲ್ಲಿ 
ವಿಶಿಷ್ಟ ಸಾಧನೆಗೈದ ಅಕ್ಷರಲೋಕದ ಮಹಾನ್‌ ಸಾಧಕರು ತಮ್ಮ ತಮ್ಮ ಕೇತ್ರ ಕ್ಷೇತ್ರಗಳಲ್ಲಿ 
ತಾವುಗಳು ಸವೆಸಿದ ಹಾದಿ, ಏರಿದ ಎತ್ತರ, ಬದುಕಿನ ಏಳು ಬೀಳು ಮೊದಲಾದ 
ಎಚಾರಗಳನ್ನು ತಮಗೆ ತಾವೇ ಬರೆದುಕೊಂಡ ಆತ್ಮಕಥೆಗಳು ಸಾಂಸ್ಕೃ ತಿಕ 
ಚರಿತ್ರೆ ನಿರ್ಮಾಣಕ್ಕೆ ಹೆಚ್ಚು ಸಹಕಾರಿಯಾಗಿವೆ. 

ಆತ್ಮಕಥೆ ವ್ಯಕ್ತಿಯೊಬ್ಬನ ಚರಿತ್ರೆಯಾಗಿರುವಂತೆ ಅನುಸರಿಸಿದ ಜೀವನ 
ವಿಧಾನ ಹಾಗೂ ಸಾಂಸ್ಕೃತಿಕ ಒಳನೋಟಗಳನ್ನು ಅರ್ಥ ಮಾಡಿಕೊಳ್ಳಲು 
ಅನುವಾಗುತ್ತದೆ. ಈ ನಿಟ್ಟಿನಲ್ಲಿ ಮಹಾತ್ಮಗಾ೦ದೀಜಿ, ಜವಾಹರಲಾಲ್‌ ನೆಹರೂ, 
ಡಾ. ಬಿ.ಆರ್‌. ಅಂಬೇಡ್ಕರ್‌, ಸರ್‌. ಎ೦. ವಿಶೇಶ್ವರಯ್ಯ, ಕುವೆಂಪು, 
ಶಿವರಾಮಕಾರಂತ ಮೊದಲಾದ ಮಹಾನ್‌ ಸಿದ್ದಿ ಸ ಸಾಧಕರ ಆತ್ಮಕಥೆಗಳು, 
ಜೀವನ ಚರಿತ್ರೆಗಳು ಹೆಚ್ಚು ಹೆಚ್ಚು ಅರ್ಥಪೂರ್ಣವಾಗುತ್ತವೆ. 

ಅಕ್ಷರ ಲೋಕದಿಂದ ಬಂದಂಥ ಈ ಆತ್ಮಕಥನ, ಜೀವನ ಚರಿತ್ರೆಗಳು, 
ಚರಿತ್ರೆ ನಿರ್ಮಾಣಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ, ಗ್ರಾಮೀಣ ಭಾರತದ 
ಅಕ್ಷರಸ್ಥರಲ್ಲದ ಜನಪದ ಅನುಭಾವಿಗಳ, ಕಲಾನಿಪುಣರ, ಸಿದ್ಧಿಸಾಧಕರ, 
ಆತ್ಮಕ ಗಳೂ ಅತಿ ಮಹತ್ವ ಪಡೆದುಕೊಳ್ಳುತ್ತವೆ. “ಮೂಕ ಹೃದೆಯಗಳಿಗೆ 
ಮಾತು ಬ೦ದಾಗ ಕಿನ್ನರ ಲೋಕವೇ ಕಣ್ಣಮುಂದೆ ಸೃಷ್ಟಿಯಾಗುತ್ತದೆ” ಎಂಬ 
ಡಾ| ಮೀರಾಸಾಬಿಹಳ್ಳಿ ಶಿವಣ್ಣನವರ ಮಾತು ಅಕ್ಷರಶಃ ಸತ್ಯ. 

ಮಾಗಿದ ಮನಸ್ಸೊಂದು ತಾನು ಸವೆಸಿದ ಹಾದಿಯ ಮೇಲೆ ಹಿನ್ನೋಟ 
ಬೀರಿದಾಗ ಬದುಕಿನ ಸೂಕ್ಷ್ಮಾತಿಸೂಕ್ಷ್ಮಗಳೂ ಯಾವುದೇ ವಿಕೃತಿಯಿಲ್ಲದೆ 
ಎಳೆಎಳೆಯಾಗಿ ಬಿಚ್ಚಿಕೊಳ್ಳುತ್ತವೆ ಎಂಬುದಕ್ಕೆ ಜನಪದ ಕತೆಗಾರ ಈರಬಡಪುನವರ 
ಆತ್ಮಕಥನವೇ ಸಾಕ್ಷಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲ್ಲೂಕಿನ ಕಲಮರಹಳ್ಳಿಯಲ್ಲಿ 
ಜನಿಸಿದ ಈರಬಡಪ್ಪನವರು ಕುರುಬ ಸಮುದಾಯಕ್ಕೆ ಸೇರಿದವರು, ತನ್ನ 
ಹಳ್ಳಿಯ ಎಲ್ಲಾ ಜೀವಸತ್ವದೊಂದಿಗೆ ಬೆಳೆದುಬಂದು ಉತ್ತಮ ಜನಪದ 
ಕಥೆಗಾರನಾಗಿ ಆ ಪರಿಸರದಲ್ಲಿ ಜನಜನಿತ ವ್ಯಕ್ತಿಯಾಗಿದ್ದಾರೆ. ನಿರರ್ಗಳವಾಗಿ 
ಹೇಳಲ್ಪಡುವ ಇವರ ಕತೆಗಳು. ವಸ್ತು ವೈವಿಧ್ಯ ದಿಂದ ಕೂಡಿದ್ದು ಅದ್ಭುತ ರಮ್ಯ 
ಲೋಕವನ್ನು ತೆರೆದಿಡುತ್ತವೆ. 

1986ರಲ್ಲಿ ಈರಬಡಪ ಪ್ರನವರ ಕೆಲವು ಕತೆಗಳನ್ನು ಸಂಪಾದಿಸಿ 
'ಕಲಮರಹಳ್ಳಿಯ ಕತೆಗಳು” ಎಂಬ ಶೀರ್ಷಿಕೆಯಲ್ಲಿ ಡಾ। ಎಂ.ವಿ. ಶ್ರೀನಿವಾಸ್‌ರವರ 
ಸಹಕಾರದಲ್ಲಿ ಚಿತ್ರದುರ್ಗದ ಚಿನ್ಮಯ ಪ್ರಕಾಶನದಿಂದ ನನ್ನ ಸಂಪಾದಕತ್ವದಲ್ಲಿ 


IX 


1986ರಲ್ಲಿ ಕೃತಿಯನ್ನು ಪ್ರಕಟಿಸಲಾಯ್ತು ಕೃತಿಯೊಳಗಿನ ಕತೆಗಳ ಅ೦ತಃ ಸತ್ವವನ್ನು 
ಮನಗಂಡ “ಕರ್ನಾಟಕ 'ಜಾನಪದ ಮತ್ತು "ಯಕ್ಷಗಾನ ಅಕಾಡೆಮಿ ಸದರಿ ಕೃತಿಗೆ 
1988ರಲ್ಲಿ ಪುಸ್ತಕ ಬಹುಮಾನವನ್ನು ನೀಡಿತು. “ನಂತರ 2001ರಲ್ಲಿ ಕಥಾಕಣಜ 
ಈರಬಡಪನವರಿಗೂ ಪ್ರಶಸಿ ನೀಡಿ ಗೌರವಿಸಿತು. ಈ ಪ್ರಶಸಿ ಕಲಾವಿದನ 
ಪ್ರತಿಭಾಸಂಪತ್ತಿಗೆ ಸಂದ ಗೌರವವೂ ಆಗಿದೆಯೆಂದರೆ ತಪ್ಪಾಗಲಾರದು. 

ಪ್ರಸ್ತುತ ಕೃತಿಯಲ್ಲಿ ಈರಬಡಪ್ಪನವರ ಆತ್ಮಕಥನವನ್ನು ಅವರೇ ಹೇಳಿದ 
ಭಾಷಾ ಧ್ವನಿಯಲ್ಲಿ ನಿರೂಪಿಸಲಾಗಿದೆ. ಓದುಗರಿಗೆ ಅರ್ಥಮಾಡಿಕೊಳ್ಳಲು 
ಸ್ವಲ್ಪ ಮಟ್ಟಿಗೆ ಕಷ್ಟವಾಗಬಹುದಾದರೂ ಚಿತ್ರದುರ್ಗ ಪರಿಸರದ ಭಾಷೆಯ 
ಮೂಲ ಸ್ಪರೂಪ ಹಾಗೂ ವೈಶಿಷ್ಟ್ಯವನ್ನು ಬಾಷಾ ವಿಜ್ಞಾನದ ದೃಷ್ಟಿಕೋನದಲ್ಲಿ 
ಅಧ್ಯ ಯನ ಯೋಗ್ಯವಾಗಿಸಲು ಪೊರಕವಾಗಬಹುದು ಎ೦ಬ ನಿರೀಕ್ಷೆಯಿಂದ 
ಕತೆಗಾರನ ಮಾತುಗಳನ್ನು ಯಥಾರೀತಿಯಲ್ಲೇ ಶಬ್ಧ ರೂಪಕ್ಕಿಳಿಸಲಾಗಿದೆ. ಈ 
ಪ್ರಯತ್ನ ಪೂರ್ಣಪ್ರಮಾಣದಲ್ಲಿ ಫಲಿಸಿದೆಯೆಂದೂ “ೇಳಲಾರೆ. 


ಕೃತಿಯ ಅನುಬಂಧದಲ್ಲಿ ಈರಬಡಪುನವರ ಕತೆಗಳ ಬಗ್ಗೆ ಈ ಮೊದಲು 
ನೀಡಿದ್ದ ಮೂವರು ಖ್ಯಾತ ಜನಪದ ವಿದ್ವಾಂಸರ ಅಭಿಪ್ರಾಯಗಳು, ಪದಕೋಶ, 
ಹಾಗೂ ಕತೆಗಾರನ ಜೀವನ ವೃತ್ತಾಂತಕ್ಕೆ ಪೂರಕವಾದ ಕೆಲವು ಅಪರೂಪದ 
ಭಾವಚಿತ್ರಗಳೂ ಮತ್ತು ಕತೆಗಾರ 'ಹೇಳುವ'ಪ ಪ್ರಸಿದ್ಧ ಕೆಲವು ಸಾಂಕೇತಿಕ ಕತೆಗಳನ್ನು 
ಅಳವಡಿಸಲಾಗಿದೆ. ಈ ಅನುಬಂಧಗಳು ಕಥಾಪೌಢಿಮೆ, ಕೌಶಲ್ಯ 
ಹಾಗೂ ಆತನ ಆತ್ಮವೃತ್ತಾಂತಕ್ಕೆ ಹೆಚ್ಚಿನ ಪುಷ್ಟಿ Wea ನನ್ನ 
ಆಶಯವಾಗಿದೆ. 

ಇಂಥದ್ದೊಂದು ಉತ್ತಮ ಕಾರ್ಯಕ್ಕೆ ನನ್ನನ್ನು ಒಗ್ಗಿಸಿದವರು 
ಬಗ್ಗಿಸಿದವರೆಂದರೆ ಆತ್ಮೀಯ ಹಿರಿಯರಾದ ಡಾ| ಕಾಳೇಗೌಡನಾಗವಾರ ಮತ್ತು 
ಡಾ| ಮೀರಾಸಾಬಿಹಳ್ಳಿ ಶಿವಣ್ಣನವರು. ಹಸ್ತಪ್ರತಿ ಸಿದ್ದವಾದ ನಂತರ 
ಕಾರಣಾಂತರಗಳಿಂದ ಪ್ರಕಟಪಡಿಸಲು ಸಾಧ್ಯವಾಗಿರಲಿಲ್ಲ. ಹಸ್ತಪ್ರತಿ ಪುಸ್ತಕ 
ಕಪಾಟಿನಲ್ಲಿ ತಣ್ಣಗೆ ಮಲಗಿತ್ತು ಇಂಥ ಹೊತ್ತಿನಲ್ಲಿ ನೆಲಮೂಲದ ದೇಸಿ 
ಕವಿಯೆಂದೇ ಖ್ಯಾತರಾದ ಹಾಗೂ ಕನ ಡಪುಸ್ತಕ ಪ ಪ್ರಾಧಿಕಾರದ ಅಧ್ಯಕ್ಷರೂ 
ಆತ್ಮೀಯರೂ ಆದ. ಪ್ರೊ| ಎಸ್‌.ಜಿ. ಸಿದ್ದರಾಮಯ್ಯನವರು ಪುಸ್ತಕ ಪ್ರಾಧಿಕಾರದಿಂದ 
ಪ್ರಕಟಣೆಗೆ ಸ್ವೀಕರಿಸಿದ್ದು ನನಗೆ ಸಂತೋಷವಾಯ್ತು ಇದಕ್ಕೆ ಪೂರಕವಾಗಿ 
ಪ್ರಾಧಿಕಾರದ” ಗೌರವಾನ್ವಿತ ಸದಸ್ಯರು ಹಾಗೂ 'ಓಡಳಿತಾಧಿಕಾರಿಗಳಾದ 
ಶ್ರೀ ಅಶೋಕ ಎನ್‌. ಚಲವಾದಿ ಇವರ ಸಹಸ್ಪಂದನವನ್ನು ಮರೆಯಲಾರೆ. 
ಕೃತಿಯನ್ನು ಲಕ್ಷ್ಮೀ ಮುದ್ರಣಾಲಯದ ಮಾಲೀಕರು ಮತ್ತು. ಸಿಬ್ಬಂದಿ ವರ್ಗ 
ಆಸಕ್ತಿ ವಹಿಸಿ ಚೆಂದಗೊಳಿಸಿದ್ದಾರೆ. ಈ ಎಲ್ಲಾ ಗೌರವಾನ್ವಿತ ಮಹನೀಯರಿಗೆ 
ತುಂಬು ಹೃದಯದ ಕೃತಜ್ಞತೆಗಳು. 


15-08-2007 ಪ್ರೊ। ಮಲ್ಲಿಕಾರ್ಜುನ ಕಲಮರಹಳ್ಳಿ 
ದಾವಣಗೆರೆ ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು 


X 


ಚ ಸ್ಹ 


ತೋರಣ 


ಒಂದು ದಿನ ಒಳಕೊಂಡಿತ್ತು ನೋಡಾ 
ಅಂತರಗಂಗೆಯ ಅಲೆಗಳ ಮೇಲೆ... 
ಮಾತಾಡು ಮಾತಾಡು ಲಿಂಗವೇ... 


ಕತೆಗಾರನಿಂದ ಹರಿದಾಳೆ ಗಂಗಿ.... 
(ಈರಬಡಪ್ಪ ಹೇಳುವ ಕೆಲವು ಪ್ರಾತಿನಿಧಿಕ ಕತೆಗಳು) 
ಬಡ ಕುದರೆ ಬಡಜ್ಜ 


ಸಾವಿತ್ರಿ ಸ್ಪಪ್ನ 

ಹಾವಾಗಿ ಹರಿದ ಅಣ್ಣಯ್ಯ 

ನ್ಯಾಯಾಧಿಪತಿ 

ಬಲ್ಲಂತ ಜಾಣರು ಬಾಗಿನ ಬಿಟ್ಟಾರ.... 

(ಈರಬಡಪ್ಪನವರ ಕತೆಗಳ ಬಗ್ಗೆ ಎದ್ದಾಂಸರ ಅಭಿಪ್ರಾಯಗಳು) 


ತಿಳಿಯೋಣ ಬಾ ಬಾ ಅಂತರಗಂಗೆಯ ಅರ್ಥಗಳ.... 
(ಅರ್ಥಕೋಶ) 


ಚೆತ್ತಾರದೊಳಗೆ ಬದುಕಿನ ಬಿ೦ಬ.... 
(ಭಾವಚಿತ್ರಗಳು) 


15 

25 
35 
40 
42 


44 


೨೦ 


ಮಾತಾಡು ಮಾತಾಡು ಅಂ೦ಗವೇ.... 


ಮಾತಾಡು ಮಾತಾಡು ಲಿಂಗವೇ 
ನೀ ಮಾತಾಡ ಬೇಕಯ್ಯ ಲಿಂಗವೇ 
ನೀ ಮಾತಾಡದಿದ್ದರೆ ನಾ ತಾಳಲಾರೆನು 
ಮಾತಾಡು ಕಾಸಿಯ ಲಿಂಗವೇ ॥ 


ಅಣ್ಣಾ ಅವರಸರಕಿಲ್ಲ ಲಿಂಗವೇ 

ತಮ್ಮ ಯಾಳ್ಯಾಕೆಲ್ಲ ಲಿಂಗವೇ 

ನಾ ಪಡೆದ ಮಕ್ಕಳು ನಮಗೇ ಇಲ್ಲದ ಮೇಲೆ 

ಮೊಮ್ಮಕ್ಕಳಾರಯ್ಯ ಲಿಂಗವೇ ॥ 
ಕಳ್ಳುಬಳ್ಳಿ 

೪ ೪ 
ನಮ್ಮಸ್ಥಾರ ಸ್ವಾಮಿ, ನ್ನನೆಸ್ತು ಈರಬಡಪ್ಪ ಅ೦ತ. ನಮ್ಮಪ್ಪೆಸ್ರು ಚಿಕ್ಕೀರಪ್ಪ ನಮ್ಮಮ್ನೆಸ್ರು 
ತಿಪ್ಪಮ್ಮ ನಾನುಟ್ಟಿದ್ದು ಕರಮ್ರಳ್ಳಿಯಾಗೆ. ನಮ್ಮಮ್ಮಂದು ತವ್ರು ಮನೆ ಹಿರಿಯೂರು 
ತಾಲ್ಲೂಕು ಕಳವಿಬಾಗಿ. ನಾವು ಆರು ಜನ ಅಣ್ತಮ್ಮ೦ದ್ರು. ನಾಕು ಜನ ಅಕ್ಕಂದ್ರು. ನಾಕ್‌ 
ಜನ ಸತ್ತೋದ್ರು. ಎಲ್ಲಾರು ಸೇರಿ ಅದ್ದಾಕು ಜನ. ನಾನು ಅದ್ನಾಕ್ಕೆವ್ನು. ಎಲ್ಲಾರ್ಲಿನ್ನ 
ಹಿರಿಯಾನು ದ್ಯಾಮಣ್ಣ ದ್ಯಾಮಣ್ಣಿಂದೆ ನಿಂಗಣ್ಣ. ಆಮೇಲೆ ಲಕ್ಷ್ಮಣ್ಣ, ಕೆಂಚಣ್ಣ, ಸಿಕ್ಕಜ್ಜಿ 
ಆಯಮ್ಮಿಂದೆ ನಿಂಗಮ್ಮ ಕೆಂಚಮ್ಮ ಈರಕ್ಕಯ್ಯ, ಬೀರ್ಲಿಂಗಣ್ಣ ಬೀರ್ಲಿಂಗಣ್ಣಿಂದೆ ನಾನು. 
ಎಲ್ಲಾರಿನ್ನ ಸಿಕ್ಕಾನು. ನಾನು ಕಾಲ್ಮುಂದಾಗಿ ಉಟ್ಟೋನಂತೆ. ನಾನು ನಮ್ಮಮ್ಮನ 
ಹೊಟ್ಕಾಗೆ ಇದ್ದಂಗ್ಲೆ ನಮ್ಮಮ್ಮಯ್ಯ ಮದ್ದು ಕಡುದ್ದಿಟ್ಟಿದ್ದಂತೆ ಮಕ್ಳು ಇನ್ಸಾಕ೦ತ. ಆದ್ರೆ 
ನಾನು ಕರಗ್ಗಿಲ್ಲ-ಸಾಯ್ಲಿಲ್ಲ. ಅಂತೂ ಉಟ್ಟಿ. ಸಾಕಿ ಸಲುವಿ ದೊಡ್ಡೋನ್ನ ಮಾಡಿದ್ರು. 
ಇವಾಗ ನನ್ಗೆ ಎಪ್ಪತ್ತೈದು ವರ್ಸ ವಯಸ್ಸು 
ನಮ್ಮೂರಾಗೆ ನನ್ಹಾರ್ಲೇರು ಯಾರಪ್ಪಾಂದ್ರೆ ಗೌಡ್ರ ಗೋವಿಂದಪ್ಪ, ಅಂಗ್ಡಿ ರಂಗಣ್ಣ, 

ದೊಡ್ಡಜ್ಜರ ಸಿದ್ದಣ್ಣ, ಕೆಂಗಪುಮೇಷ್ಟು, ಕು೦ದಧ್ಷಗುರ್ದ ಭೂತಣ್ಣ, ಗೌಡ್ರ ರಂಗಪ್ಪ, ಕೋಸಿನ 
ತಿಮ್ಮಣ್ಣ. ನಾವೆಲ್ಲ ದನ ಕಾಯೋಕೆ ಹೋಗ್ತಿದ್ವಿ. ನಮ್ಮೂರಾಗೆ ಅಸಾಧ್ಯ ದನಗಳಿದ್ದು 
ಅವ್ರವ್ರ ದನಗಳನ್ನ ಅವರವು ಕಾಯ್ದಿದ್ರು ಬೆಳೆಗೆರೆ ತನ್ನ ಎಲ್ಲಾ ಬೀಳು. ಎತ್ತಾಗೆ 
ನೋಡಿದ್ರು ಬರೀ ಗಿಡಮರ ಅಡ್ಡಿನೇ. ದನ. ಕಾಯ್ತಾ ಬುಗುರಿ, ಚಿನ್ನಿಕೋಲು, ಆಟ 
ಆಡ್ತಿದ್ವಿ. ರಾತ್ರಿವೊತ್ತು ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ವಿ, ನಮ್ಮೂರಾಗೆ ಜಿನ್‌ ಇರ್ಲಿಲ್ಲ. ಅದೆ 
ಕುಟ್ಟಾವ್ನು ಬೀಸಾವ್ನು ಸರ್ರೊಶ್ನಿತಂಕ ಇರ್ತಿದ್ದ, ನಮ್‌ ನಮ್ಮವ್ನೆ ಕುಟ್ಟಮ್ತಿರಿಲ್ಲ ಯಾರಾವಾದ್ರೂ 


2 / ಜನಪದ ಕಥಾ ಕಣಜ ಈರಬಡಪ 


ಸರಿ ಕುಟ್ಟಾಕೆ ಒಗಿಬಿಡಿದ್ದಿ ಬಾಳ ಕುಸಿ ಆಗಿತ್ತು. ನಾನು ಕೆಂಗಪ ಪ್ಪ ಮೇಷ್ಟ್ರು ಕಾಲಿಗೆ ಗೆಜ್ಜೆ 
ಕಟ್ಟಿಕೊಂಡು ಕೇಕೆ ಹಾಕ್ಕೊಂಡು ಪೈಪೋಟಿ ಮೇಲೆ ಐದು ಒನ್ನೆಯಾಗೆ ಕುಟ್ಟುತಿದ್ದಿ. 
ಜನಗಳು ಆನಂದವಾಗಿ ನೋಡಾಕೆ "ಬರಿದ್ರು 


ನನ್ನೆ ಇಪ್ಪತ್ತರ್ಸ ಆಗಿರ್ದೇಕು ಅನ್ನುತ್ತೆ. ಆವಾಗ ನಮ್ಮಣ್ಗಳು ಎಲ್ಲಾರು ಬ್ಯಾರೆ 
ಆದ್ರು. ನಾನೂ ಬೀರ್ದಿಂಗಣ್ಣ ಅಮ್ಮಯ್ಯ ಒಂದೃಡೆ ಇದ್ದಿ. ಆವಾಗ ಅಮ್ಮಯ್ಯಾಗೆ ಕಣ್‌ 
ಕಾಣ್ಣಂಗೆ ಆಗಿಬಿಟ್ಟು ಮಾಡಿಕ್ಕಕೆ ಯಾರೂ ಇಲ್ಲಂಗೆ Ae ಒಂದಿನ ಅವನೆ ತಾಯಿ 
ಮಗ ಮಾತಾಡವ್ರೆ” "ಏನಪ್ಪಾ ನನ್ಗೆಕಣ್‌ ಕಾಣ್ಣಂಗಾದ್ದು ನಿಮ್ಗೆ ಮದ್ವೆ ಮುಂಜಿ ಯಾರು 
ಮಾಡಾರು ? ಎಲ್ಲಾ ದೂರಾಗಿಬಿಟ್ಟು ಅತ್ರಕ್‌ಬಿಟ್ಟಂಬ )೦ಗೆ ನೀವು” ನಾಕ್‌ ನಾಕ್‌ ವರ್ಸ 
ಅಕ್ಕಂದ್ರ ಮನೆಯಾಗೆ ಹೋಗಿ ದುಡ್ಕಂಡು ಮದ್ವೆಯಾಗಿ ಬರ್ರಿ ಅಂತ ಹೇಳ್ಳೆತೆ. ಅದ್ನ 
ಬೀರ್ಲಿಂಗಣ್ಣ ಮನಿಸ್ನಾಗೆ ಇಟ್ಟಂಡಿದ್ದ ಒಂದಿನ “ನಾನು ಕಪ್ಪಾಗೆ ಮನಿಗಿದ್ದಾಗ ಒಳ್ಳೆ 
ಸರ್ವತ್ತು. ಅಣ್ಣಯ್ಯ 4 ನನ್ನ ಎಬ್ಬಿ "-ಏನಪ್ಪಾ ಇಂಗಿಂಗೆ ನೀನು ನಾಕ್ಚರ್ಸ ಕಣಜನಳ್ಳಿಗೆ 
ಹೋಗು. ನಾನು ನಾಕ್ಚರ್ಸ ಹರ್ತಿಕ್ಟಾಟ್ಲೆ ಹೋಗ್ತೀನಿ. ಅಲ್ಲಿದ್ದು ಆಮೇಲೆ ಮದ್ವೆ ಆಗಿ 
ಬರಾನ” ಅಂತಂದ. ಅದ್ಕೆ ನಾನು “ಬ್ಯಾಡಣ್ಣ ನೆಂಟ್ರ ಮನೆ ಬಾಕ್ಷಿಗೆ ಹೋಗೋದು 
ಬ್ಯಾಡ ಸದ್ರಕೆ ಬರುತ್ತೆನಂಬಾಳು. ನೀನು ಸುಮ್ನೆ ಮುದ್ದೆ ಮಾಡಿಕ್ಕಂಡಿರು ನಾನೆಲ್ಲ 
ದುಡ್ಡಾಕ್ಕಿನಿ” ಅಂತಂದೆ. ಅಬ್ಬೆ ನಮ್ಮಣ್ಣ ಬೈದು ಬೈದು ಅದೇ ಓಗಿ ಬಿಟ್ಟ ಆಮೇಲೆ 
ಅಮ್ಮಯ್ಯ ಅಣ್ಣಯ್ಯ ನನ್ನ ಮಾತಾಡ್ಡದಂತೆ ಪಟ್ಟು ಹಿಡ್ಕಂಡ್‌ಬಿಟ್ರು. ಅದ್ಕೆ ನಾನು ವಿದಿ 
ಇಲ್ಲೆ ಅವರಂತಲೇ ತಾಳ ಆಕ್ಷಿಟ್ಟೆ 


ನಮ್ಮಣ್ಣಂತೆ ಟಿ.ಬಿ. ಕಾಯ್ದೆ ಇತ್ತು ಇಲ್ಲಿದ್ದಾಗ ಅಂಗೇನು ಕಾಣಿರ್ಲಿಲ್ಲ. ಹರ್ತಿಕ್ಟಾಟ್ಲೆ 
ಹೋಗಿಬಿಟ್ನಲ್ಲ ಅವಾಗ ನಡಂತ್ರ ಜೋರಾಗಿ ಬಿಟ್ಟು. ನನ್ನೆ ವಿಷಯ ತಿಳಿಸಿದ್ರು. ನಾನು 
ಪಗಡಲ ಬಂಡೆ ಕೆಂಪಣ್ಣಯ್ಯನ್ನ ಏಳಿಕಳಿಸ್ಕಂಡೆ "ಏನಣ್ಣಾ ನಾನೋಗಿ ಇಂಗೆ ನೆರಮನೆ 
ಸೆರ್ಯಂಬಿಟ್ಟಿ ಆಸ್ರಯ ಕೊಡೋರು ಯಾರೂ ಇಲ್ಲ. ನೀನನ್ನ ಬೀನ್ಲಿ೦ಗಣ್ಣನ್ನ ಕರ್ಯಂಡೋಗಿ 
loi Jue ಆಸ್ಪತ್ರೆಗೆ ತೋರು' ಅಂದೆ. ಅವಾಗ ಕೆಂಚಣ್ಣಯ್ಯ ನಾನೇಳ್ದಂಗೆ ಮಾಡ್ದ 
ಪಾಪ ಎಲ್ಲು ಸಾವಿರ ರೂಪಾಯಿ ಕರ್ಚು ಮಾಡ್ಬ. ಆದ್ರೂ ಉಸಾರಾಗ್ಲಿಲ್ಲ. ಕಾಯ್ದಿ 
ಜೋರಾಗಾಕ್ಕತ್ನಂಡ್ರು ತಿರ ನಾನೇ ಕರ್ಕಬಂದೆ, ಹಣಕ್ಕೆ ಬಡ್ಡಿಯಿಲ್ಲ ಮನ್ನೆ ಬಾಡ್ಗೆ ಇಲ್ಲ. 
ಆತರ ಶೆಟ್ಟಿಗೆ 'ಊರಾಗೆ ನಮ್ಮನೆ ಬಾಡೆ ಕೊಟ್ಟಿದ್ದೆ. ಆ ಮನೆ ಬಿಡಿ ಅಲ್ಲಿಟ್ಟು ನಾನೋಗಿಬಿಟ್ಟಿ 
ಚೆನ್ನಾಗೇ ಇದ್ದ. ಕಡ್ಲೆಕಾಯಿ "ಪಡ್ಡೆಕಾಯಿ ಸ್ವಲ್ಪ ಮಾಡ್ಕಂಡಿದ್ದ. "ಎಲ್ಲು ಚೀಲ ಬತ್ತ ಇದ್ದು 
ಎದ್ದಾಗ ಮುದ್ದೇನ ಬೈಗಿಂದ ಉಂಬೋನು ದೂಳುಬ್ಬಾರೆ. ತಿರ ಕಾಯ್ದೆ ಜೋರಾಗಿ 
ಬಿಡ್ತು. ಅವಾಗ ತಿರ್ಗ ನನ್ನೇ ಏಳಿ ಕಳಿಸ್ಕಂಡ್ರು, ನೆಂಟ್ರ ಮನೆಯಾಗೆ ಸಿಕ್ಕಂಡಿನಿ ಏನ್ನತಿ 
ಮಾಡಾನಪ್ಪ ಅಂತ ಸಿಂತೆ ಆತು. ಕೊನ್ನೆ ಊರ್ಲೆ ಬಂದೇ ಬಿಟ್ಟೆ. ನನ್ನೊಂದು ಒರಿಕರ 
ಇತ್ತು. ಅದ್ನ ಮಾರಿ ದುಡ್ಡು ತಗಂಡು ಅಣ್ಣಯ್ಯನ್ನ ಕರ್ಕಂಡು ಸೀದ ದುರ್ಗಕ್ಕೆ ಬಂದೆ. 
ಅಲ್ಲಿ ಆಸತ್ರೆ ಗೊತ್ತಿಲ್ಲ. ದೂಳು ಸಂಜೆ ಹೊತ್ತು. ಅಲ್ಲಿ ಇಲ್ಲಿ ಅವ್ನ ಇವ್ನು ಕೇಳ್ಳಂಡು 
ಆಸ್ಪತ್ರೆ ಸೇರಿದ್ದಿ ಅಲ್ಲಿದ್ದ ನರು "ಬೆಳಿಗ್ಗೆ ಬರ್ರಿ ಇವಾಗ ಬೆಡ್ಡು "ಕಾಲಿ ಇಲ್ಲ' ಅಂತು. 
ಆವಾಗಿನ್ನೇನು ಮಾಡಾನ ಹೊರ್ಗೆ ಬಂದ್ವಿ. 


ಜನಪದ ಕಥಾ ಕಣಜ ಈರಬಡಪ್ರ/3 


ಆಸತ್ರೆ ಪಕ್ಕದಾಗೆ ಒಂದು ಡಬ್ಬಾದಂಗ್ಡಿ ಇತ್ತು. ಅಲ್ಲೆ ಬಂದು "ಏನಪಾ ನಾವು 
ತಿಳಿವಳ್ಳೆ 'ಇಲ್ಲೋರು. ಇ೦ಂಗಿ೦ಗೆ ಬಂದು ಬಿಟ್ಟಿ ನಾಳೆ ಆಸ್ಪತ್ರೆಗೆ ಬರಾಕೆ ಹೇಳಿದ್ರು 
ಹ ದಿಗಿಲಾಗೈತೆ. ಅದ್ಕೆ ಇಲ್ಲೇ ಮನಿಕೃಂಬಕ್ಕೆ ಒ೦ದಿಷ್ಟು ಜಾಗ ಕೊಡಪು' ಅಂತ 
ಕೇಳ್ದೆ ಅದ್ಕೆ ಅಮಾರಾಯನಮಪ ರ “ನಾನು ಅತ್ಮಂಟ್ಲೆ ಬಾಗ್ಲಾಕ್ಕೊಂಡು ಓಗಾದು ನಾನು 
ಓದ್ದೇಲೆ ಒಬ್ರು ಇಲ್ಲೆ ಹೊರ್ಗೆ ನಾನು ಮನಿಕ್ಕಂಡಂಗೆ ಮನಿಕ್ಕಳಿ, ಇನ್ನೊಬ್ರು ಪೆಟ್ಟಿ ಕೆಳ್ಗೆ 
ತರಲಿ ಇಲ್ಲಿ ಗೂರ್ಕರ ಕಾಟ ಜಾಸ್ತಿ ನಮೆ ಬೆಳಿಗ್ಗೆ ಬಂದು ು ಆಸ್ಪತ್ರೆಗೆ. ಕಳಿಸ್ಕೊಡ್ತೀನಿ' 
ಅಂತೇಳಿ ಬೀಗ ಅಕ್ಕಂಡು ಹೋಗಿಬಿಟ್ಟ ಒಳ್ಳೆ ಸರ್ನತ್ತು ಗೂರ್ಕಾ ಬಂದಿಟ್ರ. "ನನ್ನ 
ನಮ್ಮಣ್ಣನ್ನ ಒರಾಕೆ ಎಳ್ಳಂಡು ದಬ್ಬಂಡು "ಹೋಗಿದ್ರು ಆವಾಗ ದೇವ್ರೇ ಎಬಿ ೧ ಕಳಿಸ್ನಂಗೆ 
ಅಂಗಡಿ ಆಯಪ ಅಲ್ಲೆ ಬ೦ದ್ದಿಟ್ಟ. ನಮ್ಮನ್ನ ನೋಡಿ “ಎಲೆಲೇ "ಇದೇನ್‌ ಕೆಲಸ” 
ಅಮಂದು ಗೂರ್ಕರ್ಗೆ "ವು ನಮ್ಮೋರು. ಇಲ್ಲೇ ಮನಿಕ್ಕಂಬಾಕೆ ನಾನೇ ಹೇಳಿದ್ದ' 
ಅಂತೇಳಿ ನಮ್ಮನ್ನ ವಾಪಾಸ್‌ ಕರಂಬಂದು "ಎಂಗನಿಕ್ಕಂಡಿದ್ರಿ ಅಂಗೇನೇ ಮನಿಕ್ಕಳಿ' 
ಅಂತೆಳಿ ಅದೇ ಓಡ. ಬೆಳಿಗ್ಗೆ ಬೇಗ" ಬಂದು ಕಾಪಿ ಕಾಸಿಕೊಟ್ಟ, ಬ್ರೆಡ್‌ ತಿಂಬಾಕೆ ಕೊಟ್ಟ 
ಇನ್ನು ಓಗ್ರಪ್ಪ ಅಂತೇಳಿ ಅಸ ಸತ್ರೆಗೆ ಕಳಿಸಿಕೊಟ್ಟ ಆಸತ್ರೆಗೆ "ಓಗಿ ಐದು ರೂಪಾಯಿ 
ಕೊಟ್ಟು ಯಕ್ಷ ತೆಗೆಸ್ಟೆ. ಡಾಕ್ಟ್ರು ನೋಡಿ ತಿಂಗಿಗೆ ಆಗೋವಷ್ಟು ಗುಳ್ಗೆ ಬರ್ದುಕೊಟ್ರು. 
ಗುಳ್ಳೆ 'ತಗಂಡು ಒರ್ಗೆ "ಬಂದ್ವಿ 


ನಮ್ಮಣ್ಣಂಗೆ ಮಾಂಸ ತಿನ್ಬೇಕು ಅನ್ನೆ ತೆ: ಕೊಡ್ಸು ಅಂದ. ನಾನು ಮಿಲ್ಫಿ ಓಟೆಲ್ಗೆ 
ಕರ್ಕೊಂಡೋಗಿಟ್ಟೆ ಅದು ದನದ್ಧಾಂಸ್ಥ py ಅಂತ ಗೊತ್ತಾಗಿಲ್ಲ. ಇಷ್ಟಷ್ಟು ದಪ್ಪ 
ಪೀಸ್ಸುಳು. ನನ್ನೆ ಯಾಕೋ ಅನುಮಾನ ಬಂತು. ನಮ್ಮಣ್ಣ “ಬಾಳ ಚೆನ್ನಾಗೈತಂತ 
ಅಕ್ಲಾಕ್ಸಿಟ್ಟ ಇನ್ನೊ ೦ದು ಪ್ಲೇಟು ಕೊಡ್ಸು ಅಂದ. ಅವಾಗ ನಂದೇ ಕೊಟ್ಟೆ. ಅದ್ದು ತಿಂದು 
ಇನ್ನೊಂದು ಪ್ಲೇಟು ಅಂದ. ಕೊಡಿಸ್ಥೆ ಅದ್ಬೈದು ರೂಪಾಯಿ ಆತು. ಕೊಟ್ಟೆ ಊರ್ಗೆ 
ಅ ಮನೆಯಾಗ್ದಿಟ್ಟು ಚೆನ್ನಾಗಿ ಜೀವ್ನ "ಾಡ್ಕಂಡಿರಪ್ಪ ಅಂತೇಳಿ ನಾನು ತಿರ 


ಕಣಜನಳ್ಳಿಗೆ ಓಗ್ಗಿಟ್ಟಿ. 


ಗುಳ್ಳೆ ತಿ೦ದಾಗ್ನಿ೦ದ ನಮ್ಮಣ್ಣ ಬಡಾ ಚೆನ್ನಾಗಾಗ್ಗಂದ. ಆಗ್ಗೇನೇ ಕರೆಂಟು ಬಂದಿದ್ದು 
ಕರೆಂಟು NE, ನಮ್ಮೂರಾಗೆ ನೆಟ್ಟಿಕಾಯಿ ಆಕಿಟ್ರು ಬೆಳೆ ಚೆನ್ನಾಗಿ ಬಂದಿತ್ತು 
ನಮ್ಮಣ್ಣ ಕಡ್ಲೆಕಾಯಿ ಗಿಡ ಕೀಳೋಕೆ ಹೋಗೋನು. ಹಗೆಲ್ಲಾ ಕಡ್ಲೆಕಾಯಿ ತಿಂಬೋದು 
ರಾ ತಿಗೆ ತಂಗಳು ಮುದ್ದೆ ಉಂಬೋದು. ಕಾಯ್ದೆ ಇನ್ನೇನು ಮಾಡುತ್ತೆ ? ಜೋರಾಗಿ 
ಬಿಡ್ತು. ನಾನು ಕಣಜನಳ್ಳಾಗೆ ಇದ್ದಲ್ಲ ಆವಾಗ ನನ್ನೂ ನಮ್ಮಕ್ಕಂಗೂ ಮೂವರ್ಲೂ 
ಯಾಕೋ ಸ ಸದ್ದದ್ದಿಲ್ಲ. ನಾಕ್ಚರ್ಸ ಕೆಲ್ಲ ಮಾಡಿ ಮೈನೋವು. ಮಾಡಂಬಿಟ್ಟಿ ಕೊನ್ನೆ ನಾನು 
ಹಳ್ಳಿ ಕೇಳ್ಬೆ ಅಲ್ಲಿಂದ ಕಣ್ಣಿಕಿತ್ತೆ ಸೀದ ಪಗಡ್ಡ ಬಂಡೆ ಬಂದ್ದಿಟ್ಟೆ ಅಲ್ಲಿ ಎಲ್ರೂ ಸೇರಿದ್ರು 
ಅಲ್ಲಿ ಚೆನ್ನಮ್ಮಳ್ಳಿ ನಮ್ಮಕ್ಕ' ನನ್ನೆ ಬುದ್ದಿ ಹೇಳಿ “ನೋಡಪಾ "ನಮ್ಮೆ ಎಲ್ಲು ಸಾವ್ರ ಸಾಲ 
ಐತೆ. ಅದು ತೀರಿದಂಗೆ" ನನ್ನೆ. ನಮ್ಮಗಳ್ನ ನಿನ್ಗೆ ಕಟ್ಟು ಮದ್ದ ಮಾಡ್ತೀವಿ” ಅಂತೇಳ್ತು 
ಅಂತು ನಾನೂ "ಒಪ್ಪಂಡೆ. 'ಅವ ಮನ್ನೆ ಬಂದೆ. ಪರಮಾತ್ಮ ಎಲ್ಲಾ ನಿಂದೆ ಕಣಪ್ಪ 
ಅಂತಂದು ಜಗ್‌ ಕೆಲಸ ಮಾಡ್ದೆ. ಚೆನ್ನಾಗಿ ಪಸ್ತಾತು. ಸಾಲವೆಲ್ಲಾ ತೀರಿಬಿಡು. ಆವಾಗ 


4 / ಜನಪದ ಕಥಾ ಕಣಜ ಠಈರಬಡಪ 


ನಮ್ಮಕ್ಕಾರು ನನ್ಗೆ ಮದ್ವೆ ಮಾಡಿದ್ರು. ಆವಾಗ ನನ್ನೆ ಮೂವತೆಲ್ಲು ವರ್ಷ. ನನ್ನೆಂಡ್ತಿ 
ಹೆಸು. ಗಂಗಮಾಳಮ್ಮ ಅಂತ, ಏನೋ. ಪರಮಾತ | ಕೊಟ್ಟಿದ್ದೇ ಸ ಸಾನು ಅಂತ ಅಕ್ಕನ್ನನೆಯಾಗೆ 
ಇದ್ಕಂಡು ಸಂಸಾರ ನಡಿಸ್ತ. ನಾಕ್ಟರ್ಸ ಇದ್ದೆ. ಮೊದ್ದು ಹಿರೇಹುಡ್ಗ ಉಟ್ಟ. ಅವನ್ಗೆ 
ಈಶ್ವರ ಅಂತ ಹೆಸರಿಟ್ಟೆ. ಇಂಗೇನೇ ಮೂರು: ಮಕ್ಳು ಅಲ್ಲೆ ಉಟ್ಟಿದ್ದು.. ಎರಡ್ಡೆ ಮಗನ್‌. 
ಹೆಸು ತಿಪ್ಪೇಸ್ವಾಮಿ. ಮೂರೆ ್ನೇವ್ನು ಸುಧಾಕರ. ಅಕ್ಕ ಮಾವ ಮಕ್ಕಳನ್ನ ಚೆನ್ನಾಗಿ ಸಾಕೊಟ್ಟು, 
ಆಮೇಲೆ ಅವ್ರಿಗೆ ವಿದ್ಯಾಬುದ್ದಿ ಕಲ್ಲಿ ಒಂದ್ಯೈ ಎಲ್ಲು ಕೈ ಮಾಡಿ ನಾನು ನಮ್ಮೂರ್ಗೆ 
ಬಂದು ಸೇರ್ಕಂಡೆ. 


ನನ್ಹಾಲ್ಲೆ ಒಂದಿಷ್ಟು ಜಮೀನು ಬಂದಿತ್ತು. ಆ ಜಮೀನ್ನಾಗೆ ಚಾನೆಲ್‌ ಕೆಲಸ 
ನಡೀತಿತ್ತು. ನಾನು ಅದ್ದ ತಡೆಯೋಕೆ ಹೋದೆ. ಆದ್ರೆ ಅದ್ರಿಂದ ಪ್ರಯೋಜನ ಆಗ್ಲಿಲ್ಲ. 
ಮುಂದೈ ನಾನೇ ಅದೇ ಚಾನಲ್ಲೆ ಕೆಲ್ಸಕ್ಕೆ ಹೋದೆ. ಅಂಗೂ ಇಂಗೂ ಜೀವ್ನ ಮಾಡ್ಕಂಡಿದ್ದೆ. 


ಸಿಡಿ ಆಡಿದು 
ಎ 


ಇಂಗೆನೇ ಇದ್ದಿ. ಒಂದಿನ ನನ್ನಗ ಈಶ್ವಗ್ಗ ಮೈಯ್ಯಾಗೆ ಉಸಾರಿಲ್ದಾಂಗಾತು. 
ಇಂಜೆಕ್ಷನ್‌ ಮಾಡ್ಸಿ ಮಾಡ್ಸಿ ಮೈಯಲ್ಲಾ ತೂತ ಮೈಯೆಲ್ಲಾ ತೂತ. ಹಿಡ್ಡ ತೊಟ್ಟು 
ಬಿಡ್ಲಿಲ್ಲ. ತೂಗಿತೂಗಿ ರೆಟಿಲ್ಲಾ ಬಿದ್ದೋಗಿದ್ದು ಬಲು "ಅವಸೆ ಬಿದ್ದೆ ಸ್ವಾಮಿ. “ಯಾರೊ 
ಒಬ್ರು ಒ೦ದು ಉತ್ತ ಆಗೀಬೇಕು, ಅದ್ರ ಮಣ್ಣು ಮನೆಸುತ್ತ ಉದರೆಬೇಕು ಅಂದ್ರು 
ನಾನು ಉತ್ತ ಅಗ್ಗೆ. ಬರೀ ಮಂಡ್ರಗೊಬ್ಬೆ. ತಿರ. ದೇವ್ರ ಕೇಳ್ದೆ ಆಗ ದೇವು "ನನ್ನ 
ಕೇಳಂಗಿಲ್ಲ ಮಾಡಂಗಿಲ್ಲ ನಿನ್ನೆ ಸರಿಬಂದಂಗಾಡ್ತಿಯ ಅದೆಲೆಲ್ಲಿ ಏಸೇಸು ಉತ್ತ ಅಗಿತೀಯ. 
ಅಗಿ ನೋಡಾನ' ಅಮಾ "ಅದು ನನ್ನೆ ಕಾಟ' ಅಂತು. ಅವಾಗ ನಮ್ಮುಡನ್ನ ಕರ್ಕೊಂಡೋಗಿ 
ಅಯಮ್ಮನ ಗುಡಿ ಮುಂದೈ ಉಲ್ದಾಕಿದ್ದಿ ಅವಾಗ ದೇವ್ರು "ನೀನು ಸಿಡಿಯಾಡ್ಬೇಕು 
ಕಣಾ, ನೀನು ಸಿಡಿಯಾಡಿದ ನಿನ್ನಗ ಓಡಾಡಂಗೆ ಮಾಡ್ತೀನಿ ಅಂತು. ಅವಾಗ ನಾನು 
'ಅದಾಗಾಗಿಲ್ಲಮ್ಮ ಬಹಳ ಕರ್ಚು ಬರುತೆ? ಅಂದೆ. "ಮೊದ್ಲು ಅದ್ನ ಮಾಡ್ಕಂಬಾರಾ 
ನಿನ್ಗೆ ಬೇಕಾದಷ್ಟು ಉಟ್ಟುಸ್ತೀನಿ' ಅಂತು. ಸರಿ, ದೇವ್ರೇ ಹೇಳಿದ್ದೇಲೆ ನಂದಿನ್ನೇನು 
ಅಂದ್ಭಂಡು ಹೊಲೇರ ಕರ್ಕಂಡು ಊರಾಡಾಕೆ ಸುರುಮಾಡ್ದೆ ಊರಾಡಾದು ಅಂದೆ 
ದೇವರು ತೀರ್ಥ ತಗಂಡು "ಮೈಗಾಕ್ಕಂಡು, ಕಾಸಿ ಆಕ್ಕಂಡು, ಕೈಯಾಗೆ ಒಂದು ಬಾಕು 
ಇಡ್ಕಂಡು ವಾಲ್ಗ ) ಬಡಿಸ್ಕಂಡು ಊರಾೂರ್ಲೆ ಬಿಕ್ಕೆ ಎತ್ತಾಕೆ ಓಗ್ಬೇಕು. ದಿನಾ ಒಂದೊಂದು 
ಊರ್ಲೆ ಓಗ್ಗೇಕು.' ಸೂಗೂರು, ಕಂಬತ್ತಳ್ಳಿ ಬಿದಿಕೆರೆ, ರಂಗೆನಳ್ಳ ಸಾಲುಣೆೆ, ಹೊಸಳ್ಳಿ 
ಗೂಳ್ಳ, ಹುಲಿಕುಂಟೆ, ಬೆಳಗೆರೆ, ನಾಣ್ಣಾಪುರ ಇಂಗೆಲ್ಲ ಓಗಿದ್ದೆ. ಊರಾಗೆ. ಸಣ್ಣತ್ತೇವು 
ದೊಡ್ಡತ್ತೇವು ಮಸ್‌ ಬರ್ತಿತ್ತು. ಉಪ್ಪು, ಉಳಿ ಮೆಣಸಿನಕಾಯಿ, ಹಸಿಹಿಟ್ಟು, 'ನುಚ್ಚು 
ಇವನ್ನ "ಸಣ್ಣತ್ತೇವು "ಅಮ್ತಾರೆ. ರಾಗಿ, ಅಕ್ಕಿ ಜ್ವಾಳ, ಇಂತ ಕಾಳು ಕಡ್ಡಿನ ದೊಡ್ಡತ್ತೇವು 
ಅಮಾರೆ. ಬಂದ ಬತ್ತೇವ್ನ! ಲ್ಲ ಮೂರಾಗೆ ಮಾಡಿ ಒಂದು ಭಾಗಾನ ಹೊಶೇರ್ಗೆ 
ಕೊಡ್ಡೇಕು. 


ಜನಪದ ಕಥಾ ಕಣಜ ಈರಬಡಪ್ಪ /5 


ಊರೆಲ್ಲ ಆಡ್ಬ ಮೇಲೆ ಸಿಡಿ ಆಡಾಕೆ ಕೋಡಿಹಳ್ಳಿಗೆ ಬತ್ತೇವು ಆಕ್ಕಂಡು ಗಾಡಿ 
ಕಟ್ಲಂಡು ಓದ್ವಿ ಅವಾಗ ನಾನು ಗಾಡಿ ಅತ್ತಂಗಿರ್ಲಿಲ್ಲ. ಪೂರಾ ನಡ್ಕಂಡೆ ಓಗ್ಗೇಕಿತ್ತು. ಸಿಡಿ 
ಆಡಿ ಕಾಸಿ ಉಗ್ನ ತಂಕಾ ಗಾಡಿ ಅತಂಗಿಲ್ಲ. ಸಿಡಿ "ಆದ್ಮೇಲೆ ಪ್ರಸಾದ ತಕ್ಕಂಡು ಗುಡ್ಡತ್ತಾಕೆ 
ಬಂದು ಕರಿ ಕಂಬ್ಳಿ ಗದ್ಗ ಆಕಿ ಎದು ದೇವು ಮಾಡ್ದಾಗ ಸ್‌! ಆಕ್ಕಂಡಿದ್ದ "ಕಾಸಿ 
ತೆಗಿಬೇಕು. ಒಟ್ನಾಗೆ ಸಿಡಿಮುಗಿಯತಂಕ ಆಕಿದ್ವಾಸಿ ಎಲ್ಲಾ ಮಾಡಾಕು ಬಿಚೆಂಗಿಲ್ಲ. 
ಅದೇನೋ ಏನ್ನತೆಯೋ ಆವಾಗ ಎಲ್ಲಾನೂ ಬರ್ತಿರ್ಲಿಲ್ಲ. ಒಟ್ಕಾಗೆ ಏನಾದ್ರೂ ಇದ್ರೆ 
ತಾನೇ ಬರೋದು. ಬರೀ ಒಂದತ್ತು ಉಪಾಸ ಇರ್ಬೇಕಿತ್ತು. ಒಟ್ಟು ಒಂಬತ್ತು ದಿನ 
ಇಂಗೆ ಇರ್ಬೇಕಿತ್ತು. 
ಪ್ರಾಯ-ಪುಳಕ 

ನಾನು ಒಳ್ಳೆ ಕೋರುಡ್ಗ ಮೈಕೈ ತುಂಬ್ವೊಂಡು ಒಳ್ಳೆ ಗಟ್ಟಿ ಮುಟ್ಟಾಗಿದ್ದೆ ಇನ್ನೂ 
ಮದ್ವೆ ಆಗಿರ್ಲಿಲ್ಲ. ಅವಾಗ ನಾನು ಒಬ್ಬಾಯಮ್ಮನ್ನ ಮಾಡ್ಕಂಡಿದ್ದೆ. ಅದ್ಕೆ ಊರೆಲ್ಲರೂ 
ಎದ್ರಾಗಿ ಕಣ್ಣಾಗಿ ಕಾವು ಕಾಯ್ತಿದ್ರು. ಒ೦ದಿವ್ಸ ಏನ್‌ ಮಾಡಿಬಟ್ಟಂದ್ರೆ ಕಫ್ಲಿ ಬಿಟ್ಕಂಡು 
ಊರಾಕೆ ಬಂದೆ. ಅವಾಗ ಆಯಮ್ಮ "ಒಡಕ್ಷಾಕಿ ಊರ್ನರುಬ್ಬಿದ್ದಿ, ಮನೆಯಾಗೆ ಗಂಡ 
ಇಲ್ಲ ಬಿರೀನ ಬಂದೋಗಾಕೇಳು' ಅಂತ ಏಳ್ಳಳಿಸಿದ್ದು. ನಾನು ಸೀದ ಓದೆ. ಅಯಮ್ನ 
ಮನೆಯೊಳ್ಗೆ ಉಮ್ರಾ ಕುಕ್ಕಂಡಿದ್ದೆ. ಅದ್ನ ಇನ್ನೊಬ್ಬ ನೋಡ್ಡಿಟ್ಟು ಗಂಡನ್ಯೂಟೆ ಏಳ್ಳಿಟ್ಟ 
ಆಯಪ್ಪ ಬರಬರ ಬಂದ್ದಿಟ್ಟ ಅವಾಗ ನಾನು ಗಂಡ ಬರೋದ ನೋಡ್ಡಿಟ್ಟಿ. ರಪ್ನ 
ಗೆರೇಕೆ ದುಮ್ಕಿ ಗಪ್‌ಚುಪ್‌ ಕುತ್ನಂಡ್ಲಿಟ್ಟಿ ಗಂಡ ಬಂದು ಗೆರ್ಗೆಗೇ ಒರಕ್ಕಂಡು ಕುತ್ನಬೇಕಾ! 
ನನ್ನೆ ಜೀವ್ಹಾಗೆ ಜೀವಿಲ್ಲ. ಆಮೇಲೆ “ಈರ್ಲಡ್ವ ಬಂದಿದ್ದಂತೆ ಯತ್ತಾಗೋದ?' ಅಂತಂದಿದ್ದೆ 
ಹೆಂಡ್ತಿ "ಯಾವ ನನ್ಮಗ ಏಳಿದ್ದು ನಿನ್ಗೆ? ಇಲ್ಲದ್‌ ಸುಳ್ಳಾಡಬ್ಯಾಡ' ಅಂತೇಳಿ ಸಿಟ್ಟಾದ್ದು 
ಕೊನ್ನೆ ಕಾಪಿಕುಡ್ಡು ಅದೇ ಓದ. 


ಇಂತಾದ್ದೇ ಇನ್ನೊಂದು ಕತೆ ಐತೆ. ಏನಪ್ಪಾಂದ್ರೆ ಶಿಡ್ಲಯ್ಯನ್ಕೋಟೆ ಮೋಟ್ಲ 
ಈರಜ ್ಯ ಶಿವಮೊಗ್ಗದ್ದಡೆ ಕಂಬ್ಳಿ ಮಾರಾಕೆ ಓಗ್ರಾ ಬರಾ ಇದ್ದ. ಆಜು ಇಂಗಾಡಿ ನವೆ 
ಊರಾಗೆ ಮದ್ವೆ ಆದ. ಆಮೇಲಿಂದ ಅಲ್ಲೆ ಜಾಗ ತಗಂಡು ದೊಡ್ಡ ಸಾವ್ವಾರ ಆಗಿದ್ದ. 
ನಾನು ಅಲ್ಲೆ ಎಂಗೋದ್ದೊ ಆ ಪರಮಾತ್ಮನಿಗೇ ಗೊತ್ತು | ಅಲ್ಲಿದ್ದು "ಇಲ್ಲಿದ್ದು ಅಲ್ಲೋಗಿ 
ಸೇರೊಂಡ್ಬಿಟ್ಟಿ ಅವು ನನ್ನಸುಕಾಗಿ ಇಟ್ಕಂಡಿದು ಮನೆಮಗ೦ತರ ನೋಡ್ಯವ್ತಿದ್ರು. 
ಮನೆಕೆಲ್ಸ ಆದ್ಮೇಲೆ ಶಿವಮೊಗ್ಗಕ್ಕೆ ಗರಡಿ ಸಾದ್ನೆ ಮಾಡಾಕೆ ಓಗಿ ಬರ್ತಿದ್ದೆ. ನವುಲೆ 
ಊರಾಗೆ ಒಂದು ಲಿಂಗಾಯತ್ರ ಮನೆ ಇತ್ತು. ಆ ಮನೆಯೊಳಗೆ ಇಬ್ರು ಉಡ್ಲೇರು 
ಇದ್ರು. ಅದ್ರಾಗೆ ಒಬ್ಬಳನ್ನ ನಾನು ಮಾಡ್ಕಂಡಿದ್ದೆ. ಆ ಉಡ್ಲಿ ಅಮ್ಮ ನನ್ನನ್ನ ಬಾಳ 
ಚೆನ್ನಾಗಿ ನೋಡ್ಕಮ್ಮಿತ್ತು. 'ಉಊರಡೆ ಓಗಾದ್ಯಾಸಾನೆ ಮರ್ತಿಬಿಟಿದ್ರು ಅವು ನನ್ನ ಅವ್ರ 
ಕುಲ್ಬಾಕೆ ಆಕ್ಕಂಡು ಮದ್ವೆ ಮಾಡ್ಲೇಕಂತ ಕಾದಿದ್ದು ನಮ್ಮೊರು ಈ ಬಾದ್ಮೆನ ಎಲ್ಲೋ 
ಕೇಳ್ಳಿಟ್ಟುದ್ರು ವಗ ನಮ್ಮಣ್ಣನೂ, ಸಣ )ರಂಗಜ್ಞಾರ ರಂಗಜ್ಜನೂ ಸೀದ ಅಲ್ಲೆ ಬಂದು 
ಊರ್ಗೆ "ಗಾಳಿ ಕರೆದ್ರು ಇದ್ದೆ ಸಾವ್ಕಾರ್ನೂ ಒಪ್ಪ. 


6/ಜನಪದ ಕಥಾ ಕಣಜ ಈರಬಡಪ 


ಈಕಡೆ ಆವುಡ್ಲಿ ಬಿಡ೦ಗಿಲ್ಲ. ನಾನು ಅವರ್ಗೆ ಏನೇನನೋ ಸಮಾಧಾನ ಹೇಳಿ 
ಅದೇ ಬಂದ್ದಿಟ್ಟಿ ಆಮೇಲೆ ಆ ಆ ಉಡ್ಲಿ ಎಲ್ಲು ಕಾಗ್ದ ಹಾಕಿದ್ದು. ನಾನು ಜಮ್ಮಯ್ಯ ಅಮ್ನಿಲ್ಲ 
ಜಪ್ಪಯ್ಯ ಅಮ್ಲಿಲ್ಲ ಪಾಪ |! ಅವ್ರೂನೂ ಸುಮ್ಮಾದ್ರು. 


ತಿರ ನಾನು ಮದ್ವೆ ಆದ್ಮೇಲೆ ಪಗಡಲ್ಬಂಡೆ ಅಣ್ಣಯ್ಯನ್ನ ಕರ್ಕಂಡು ಶಿವಮೊಗ್ಗಕ್ಕೆ 
ಕಂಬಳಿ ತಗಂಡೋದೆ. ಅವಾಗ ನವುಲೆಗೆ ಓಗಿ ಆ ಉಡ್ಗಿ ಮನ್ನೆ ಗಿ ಮಾತಾಡಿಸಿದ್ದಿ, 
ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕಂಡು ಒಳ್ಳೊಳ್ಳೇದು ಮಾಡಿಕ್ಕಿದ್ರು ಉಂಡ್ವಿ. ನಾನಾಗ 
ಅವಿಗೆ ಹೇಳೆ. ಯಣಾನುಬಂಧ 'ಎಲ್ಲಿತ್ತೋ ಅಲ್ಲಿ. ಆಯ್ತು ಮನಿ ನೋವು ಮಾಡ್ಕಬ್ಯಾಡಿ 
ಅಂದೆ. ಅವು ಸುಮ್ನಾದ್ರು ರಾತ್ರಿ ಅಲ್ಲೇ ಮನಿಕ್ಕಂಡಿದ್ದಿ ಬೆಳಿಗ್ಗೇನೇ ಎದ್ದು ನಮ್ಮೂರು 
ಸೇರಂಡ್ವಿ 


ಕಳ್ಳನೊಂದಿಗೆ ಕಾದಾಟ 


ನಾನು ಉಣ್ಣಮರ ಬಡಿಯಕೋಗಿ ಅದ್ರ ಕೂಲಿದುಡ್ಡಿಂದ ಒಂದು ಎತ್ತು ತಂಗಡಿದ್ದೆ 
ಅದು ಒಳ ಜುಂಜಪ್ಪ ಬಸ್ವ ಆದಾಂಗಾಗಿತ್ತು. ಅದ್ರ ಜತ್ಸೆ ಒ೦ದು ಬಡೆತ್ತು ಇತ್ತು ಪಗಡ್ಫ 
ಬಂಡೆಯಿಂದ ಗಾಡಿ ಒಡ್ಕಂಡ್‌ ಬರಾಣಂತೇಳಿ ಒಂದಿನ ನಸಿಗ್ಗಾಲೆ ನಮ್ಮಮ್ಮಂತಾಗೆ 
ಮುದ್ದೆ ಮಸ್ತು ಬುತ್ತಿಕಟ್ಟಿಸ್ಕಂಡು ಎಲ್ಲು ಕಟ್ಟು ಬೀಡಿ ಇಕ್ಕಂಡು ಎತ್ತು ಒಡ್ಗಂಡು ಹೊರ್ಟೆ 
ಬುಡ್ತುಕುಂಟೆಗೆ ಹೋದೆ. ಬೆಳಗಾಗ್ತಾ ಬಂತು. ಕ್ವಾಟ್ಸೆ ಹೋದೆ ಚಿಕ್ಕುಂಬುತ್ತಾತು. 
ಆದ್ಯಾಗೆ ಸೌತೆಹಣ್ಣಿನ ಗಾಡಿ ನಿಂತಿತ್ತು. ನಾಕಾಣೆ ಕೊಟ್ಟು ದೊಡ್ಡು ಹಣ್ಣು ತಗಂಡೆ. 
ಇನ್ನೊಂದು ನಾಕಾಣೆಗೆ ಒಂದುಂಡೆ ಬೆಲ್ಲ ತಗಂಡೆ. ಒಂದ್ಕೈಯ್ಯಾಗೆ ಬೆಲ್ಲ, ಒಂದ್ಶೈಯ್ಯಾಗೆ 
ಸೌತೆ ಹಣ್ಣು ತಿ೦ದ್ಯಮ್ಮ ನಡೀತಾ ಇದ್ದ. ಕ್ವಾಟೆ ಬಿಟ್ಟು ಸ್ಪಲ್ಪ ದೂರ್ಹಾಗೆ ಕರಿತಿಟ್ಟಿಹಳ್ಳ. ಆ 
ಹಳ್ಳಾಗೆ ಚೆಲ್ಲೂರು ನಿಂಗ ಒರ್ಸಾ ಒಂದೊಂದು ಕೂನಿ ಮಾಡಾನಂತೆ | ನನ್ನೆ ಇದು 
ಗೊತ್ತಿಲ್ಲ. ಅವಾಗ ರೋಡು ಇಲ್ಲ. ಕೆಳಾಗೆ ಹಳ್ತಾಗೆ ಇಲ್ಲು ತಿರ್ಗ ಗಡ್ಡೆ ಹತ್ತಿ ಮುಂದೆ 
'ಒಗ್ಬೇಕು. ಕಳ್ಳ ಹಳ್ಳಾಗೆ ಕುಕ್ಕಂಡಿದ್ದು ನಾಕಾಣೆ. ಸೀದ ಹಳ್ಳತ್ರ ಓದಾಗ ಕೈಯಾಗಿದ್ದ 
ಹಣ್ಣು ಮುಗಿತು ಬೆಲ್ಲನೂ ಮುಗೀತು. ನೋಡ್ತೀನಿ | ಅಲ್ಲ ಕಳ್ಳ ಕು೦ತವ್ನೆ !! ಕರೇನಿಕ್ಕರು, 
ಬಿಳಿಬಾಡಿ ಇಕ್ಕಂಡವ್ನೆ ಸಿಂಹ ಸಿಂಹ ಆಗವ್ನೆ, ಹ! ನೋಡಿದ್ಳೂಡ್ಲೆ ಜೇತಾ ಬಂದಿಟ್ಟು 
ಬಡೆತ್ತಿನ ಹಗ್ಗ ಇಡ್ಕಂಡ. “ಏನೋ ಎಲ್ಲೋಗ್ತಿದಿಯಾ ೧ ನಿಂತಾಗೇನೈತೆ ಕೊಡೋ” 
ಅಂದ. ನಾನೇನಾಡ್ದೆ ಎತ್ತು ಬಿಟ್ಟು ಹಿ೦ದೆ 'ನಿ೦ತೃಂಡೆ. ಯಾಕೆಂದ್ರೆ ಅಲ್ಲಿ ಒಂದು ಕಲ್ಲು 
ಇತ್ತು. ಅದ್ದ ಮೆಲ್ಲೆ ತಗಂಡು ಅವನ ಮುಸಿಗೆ ಬಡೀಬೇಕು ಅಂತ ಯೋಚ್ನೆ ಮಾಡೆ. 
ನನ್ಗೆ ಯಾರಿದ್ದಾರೆ ಅಲ್ಲಿ ? ಈ ಕಲ್ಲೆ ಧೈರ್ಯ ಕೊಡ್ತು ನನ್ನೆ. ಕಳ್ಳ “ತಗಂಬಾರ ಅದೇನು” 
ಅ೦ದ. “ಏನಿಲ್ಲ ಸ್ವಾಮಿ ಇಷ್ಟಕ್ಕೆ ಯಾಕೆ ತಡ್ಕಂಡಿದಿಯಾ ಬಿಡು ಓಗಾಕೆ ಹೊಟ್ಟಿ 
ಅಸೀತೈ ತೆ್‌ ಅಂದೆ. ಬಿಡು ಅಮಿಯೆನಾ ಬೋಳಿಮಗ್ಗೆ ಅಮ್ತಾ ಗುದ್ದಾ ಎತ್ತಿನ್ನಡೆ ಓದ. 
ಅದೇನ್ನಾಡಂದ್ರ ಒಟ್ಟೆ ಕೊಂಬಿಟ್ಟು ಎತ್ತೆಸ್ತುಬಿಡ್ತು. 'ಅವ್ನಿಗೆ" ಸಿಟ್ಟುಬಂತು. "“ಸುಮ್ಮೆ 
ನಿಂತಿದಿಯೋನೋ 'ಬೇಕೂಪ್‌ ಬಡವಾ” "ಅಮ್ಮಾ ಅವ್ವ ಸೊಂಟಾಗಿದ್ದ ಗುದ್ದಾಕು 
ಕಿತ್ಸಂಬಿಟ್ಟ ಅದ್ನೋಡಿ ನಂಜೀವ ತಣ್ಣಾತು. ದೇವಿಟ್ಟಾರಗಾಗ್ಲಿ ಅಂದ್ಯಂಡು ಮರನಿಂತ್ಕಂಡಂಗೆ 


ಜನಪದ ಕಥಾ ಕಣಜ. ಈರಬಡಪ್ರ/7 


ನಿಂತ್ಕಂಬಿಟ್ಟಿ. ಅವ್ನು "ಹತ್ರಕ್ಷಂದು ಏನ್‌ ಅಂಗ್‌ ನಿಂತ್ಕಡಿದಿಯಾ' ಅಂದ. ನಾನು ದೇವ 
ನೆಪ್ಮಾಡ್ಕಂಡು ಕೈಯಾಗೆ. ಕಲ್ಲಿತ್ತಲ್ಲ ಅದ್ನ ಬಿಗಿಯಾಗಿ ಇಡ್ಕಂಡು ರಪ್‌ ಅ೦ತ ಅವ್ನ 
ಕಿವಿಗೆ. ಬಡೆ. ಅಯ್ಯಯ್ಯೋ" ಅಂತಾ ಕಳ್ಳ ಮರಬಿದ್ದಂಗೆ ಬಿದ್ದಿಟ್ಟ ನಾನು ಎತುಳನ್ನ 
ಓಡಿಸ್ಕಂಡು' ಬದುಕ್ಸೆ “ous ಅಂದ್ಕಂಡು ಓಟ ತ್ರ 


ಮಿಲ್ಲಿಯವರ ಕಣ್‌ತಪ್ಪಿಸಿದ್ದು 
A 


ನನ್ನೆ ಒಳ್ಳೆ ಪ್ರಾಯ. ಇದ್ದಿಕ್ಕಿದ್ದಂಗೆ ಒಂದಿನ ನಮ್ಮೂರ್ಲೆ ಮಿಲ್ಲಿಜನ ಜೀಪ್‌ ಆಕ್ಕಂಡು 
ಬಂದ್ದಿಟ್ರು. ಬಲಿಗೆ ಸೇರೊಕೆ ನಮ್ಮನ್ನೆಲ್ಲ ಇಡ್ಕಂಡೋಗೋ ಬಂದಿದು. ಅವಾಗ 
ಭೂತಣ್ಣರಗಿರಿಯಜ್ಞ ಏನ್‌ ಮಾಡಿಬಿಟ್ಟಂದ್ರೆ ನಮ್ಮನ್ನ ಊರೊರ್ಲೆ ಒಂದು ಉಣ್ಣೆಮರ್ದಾಕೆ 
ಬಚಿಟ್‌ಬಿಟ್ಟ ದಿನಾ ಬುತ್ತಿ ತಗಂಬ೦ದು ರಾ ನಾಕ್ಕೆ ದಿನ ಅಂಗೇ ಮಾಡ್ದ 
ಆಮೇಲೆ ಮಿಲ್ಬೇರು ಹುಡ್ಕಾಡಿ ಹುಡ್ಕಾಡಿ ಅದೇ ಓಗಿಬಿಟ್ಟು “ ಪಾಕೀಸ್ತಾನಕ್ಕೂ ನಮ್ಮ 
ದೇಸಕ್ಕೂ ಯುದ್ಧ ಆಗ್ತಿತ್ತು ಅದ್ದೆ ಸ ೈನ್ಯಕ್ಕೆ ಜನ ಬೇಕಿತ್ರಂತೆ. ಎಲ್ಲಂದ್ರಲ್ಲಿ ಗಟ್ಟಿಮಸ್ತಾಗಿದ್ದೊರೈಲ್ಲ 
ಏಳ್ಳ ಕೇಳ್ದ ಇಡ್ಕಂಡೋಗೋರು, ಅಂಗೇನೇ ನಮ್ಮೂರ್ಲೂ ಬಂದಿದು, 


ಊರೊಳಗೊಂದು ವ್ಯಾಜ್ಯ 


ಒಂದು ಕಣ ವಿಷ್ಯಕ್ಕೆ ಊರಾಗೆ ಎಲ್ಲು ಪಾರ್ಟಿ ಆದ್ವು ಸಣ್ಣಸಿದ್ದಣ್ಣೋರು ನಾವು 
ಒ೦ದು ಗುಂಪು. ನಕ್ಕನಳ್ಳೋರು, ಪೂಜಾರು, ಭೂತಣ್ಣೋರು ಇವರೆಲ್ಲ ಗೌಡ್ರು ಗುಂಪು. 
ಭೂತಣ್ಣ ಗೌಡ್ರ ಕಡ್ಲೆ ಇದ್ರೂನೂ ನಾವು ಒಂದು ಷರತ್‌ ಮಾಡ್ಕಿಂಡಿದ್ವಿ. “ಒಂದು 
ಸೇರು ಅಕ್ಕಿ ಇಟ್ರಿ ಜತ್ಸೆ ಉಂಡಾರು ನಾವು. ಇಂಗಿದ್ದು ನಾವು ಒಡ್ಬಾಡ್ದಾರ್ಬು. ಎಂತಾ 
ಗಲಾಟಿ ಆದ್ರೂ ನಿನ್ನ 'ನಾನು ಹೋಡೀ ಕೂಡ್ದು ನೀನು ನನ್ನ ಹೊಡೀಕೂಡು ” ಅಂತ 
ಮಾತಾಡಿದ್ದಿ. ಒಂದೇ ಗ೦ಂಗ್ಳದಾಗೆ ಉಂಡಾರು' ನಾವು. 


ಒಂದಿನ ಬಡಜ್ಜಾರ ಸಣ್ಣಪ್ಪ ಒಳ್ಳ ಸರ್ವತ್ನಾಗೆ ಗುಂಪು ಕಟ್ನಂಡು ನನ್ನಡಿಯಾಕೆ 
ಬ೦ದ್ದಿಟ್ಟ ಅವಾಗ ನಮ್ಮೊರು, ಸಣ್ಣಸಿದ್ದಪ್ಪೋರು ಬ೦ದ್ದಿಟ್ಟು ಬಾಗ್ಲು ಬಂದೋಬಸ್ತು 
ಮಾಡಿ ”ನಮ್ಮಣ್ಣು ನಿಮ್ಗೆ ಕಾಣಲ್ಲ ನಿಮ್ಮಣ್ಣು ನಮ್ಗೆ ಕಾಣಲ್ಲ. ಒತ್ತಲ್ದೊತ್ತಾಗೆ ಗದ್ದ 
ಮಾಡ್ಕಂಬಾದು ಬ್ಯಾಡ. ನೀನು ಒರಾಕೆ ಓಗ್ಗೇಬ್ಕಾಡ”” ಅಂತೇಳಿ ಒಳ್ಗೆ ಕೂರ್ಲಿ ಬಂದೋರ್ನೆ 
ಜೋರ್ಕಾಡಿ ಅದೇ ಕಳಿಸಿದ್ರು 


ಬೆಳಿಗ್ಗೇನೆ ಸಣ್ಣಸಿದ್ದಪ್ಪ ಒಯ್ದಾಟಾ ಆಗ್ರತ೦ತ ತನ್ಮಕ್ಸನ್ನ ನಸಿಗ್ಗೆ ನಸಿಗ್ಗೇಲೇ 
ಒಲ್ಹಾಕೆ ಕಳಿಸ್ಟಿಟ್ಟ ನಾನು ಮನೆಯಾಗೆ ಒಬ್ಬೆ. ನಮ್ಮಣ್ಣ ನೀರೃಡೆಗಂತ ಓಗವ್ನೆ. ಎದ್ರೂ 
ಪಾರ್ಟೆೇರು ಕಲ್‌ ತಂಗಡು ಬೀರ್ದಿಟ್ಟವೆ. ನಮ್ಮಣ್ಣ ರೈತಸುರಿಸ್ಠಂಡು ಎದ್ನೊ ಬಿದ್ದೊ 
ಅನ್ನಂಗೆ ಮಂತಾಕೆ ಓಡ್ಡಂದ. ಅವ್ನಿ೦ದೆ ನಾಕುಜನ ಎದ್ರೂ ಪಾರ್ಟಿಯವರು ಇದ್ರು. 
ನಾನೇನ್ಮಾಡ್ಜೇ ಅವರೆಲ್ಲ ಬಡ್ತಾ ಬಡ್ಡಾಕಿಟ್ಟ ಚಿಕ್ಕಬ್ಬರ ತಿಮ್ಮಪ್ಪ ಇನ್ನೂ ಯಾರ್ಯಾರೋ 
ಸೇರ್ದಂಡು "ಏ೦ದ್ಲುಗುರದ ಭೂತಣ್ಣೆ ನೀನ್‌" ಈರೃಡ್ವನ್ನ “ಒದ್ದಾಕಿದೆ ನಾವ್ಯಾರೂ 


ಎಕೆ 


ಉಳಿಯಂಗಿಲ್ಲ' ಅಂತೇಳ್ಲಾಗ ಬೂತಣ್ಣ ' “ಇಲ್ರಪ್ಪ ನಾನು ಅವ್ನು ಒಂದು ಸೇರು ಅಕ್ಕೀನ 


8/ಜನಪದ ಕಥಾ ಕಣಜ ಈರಬಡಪ 


ಅನ್ನ ಮಾಡ್ಕಂಡು ಒಂದೇ ಗಂಗ್ಳದಾಗೆ ಉ೦ಡಿದೀವಿ” ಅಂತೇಳ್ಲಾಗ ಇವು ಅಲ್ಲೆ ಬಿಡ್ಡೆ 
ಅದು ಇದು ಹೇಳಿ ಉಕ್ರಾಲಚ್ಜಿಬಿಟ್ರು. ಸರಿ ಭೂತಣ್ಣ ಕೊನ್ಗೆ ಒಪ್ಗಂಬಿಟ್ಟ. ಒಪ್ಪ೦ಡು, 
ಒಂದುಪಾಯ ಮಾಡ್ಬ ಗೌಡ್ರ ತಿಮ್ಮಕ್ಕನ್ನ ಕರ್ದು “ನೀನು ಸೀದ ಓಗಿ ಈರೃಡ್ವನ್ನ 
ಅಮರೃ್ಯಂಬಿಡು ನಾನು “ಬಂದು ಬಡ್ಗಾಕೀನಿ” ಅಂತೇಳ್ವ ಆಯಮ್ಮ ಬಂದು “ಏನಪ್ಪ 
ಬಡಣ್ಣಾ ಸುಮ್ನೆಯಾಕೆ ಬಡ್ವಾಡ್ತೀರಿ ಒಳಕ್ಕೆ ಓಗಬಾರೆ” ಅಂತೇಳಿ ನನ್ನ ಬಿಗಿಯಾಗಿ 
ಬಡ್ಕಂಬಿಟ್ಟು ತಕ್ಷಣಕ್ಕೆ ಭೂತಣ್ಣ ಓಂದ್ಗಡೆ ಒಂದು ಬಡೆ ತಗಂಡು ನನ್ನಲ್ಲೆ. ಬಡ್ಡ. ಬಡ್ಡು 
ದೊಣ್ಣೆ ಬಿಸಾಕಿ 'ಅದೇ ಓಗ್ಗಿಟ್ಟ “ನನಲೆಯಾಗೆ ತಲೆಯಾಗಿ ರಕ್ತಸುರಿತೈತೆ. ನನ್ನ ಪಡಸಾಲೆ 
ಒಳ್ಳೆ 'ಮನಿಗಿಸೈದಾರೆ. ಅವಾಗ ಎದ್ರು ಪ ಪಾರ್ಟಿಯವು ಕರಡ ಸತ್ತವ್ನೊ ಬದಿಕವ್ನೊ 
ನೋಡ್ಕಾಂಬಾ ಅಂತೇಳಿ ಅಕ್ಕಸಾಲ್ರ ಕಾಳಪ್ಪನ್ನ ಕಳಿಸಿದ್ರು. ಅವ್ನು, ಬಂದು ನೋಡ್ಕಂಡು 
ಅವತ್ರ ಓಗಿ "ಅವ್ನು ಉಳಿಯಲ್ಲ ಸತ್ತೋಗ್ತಾನೆ” ಅಂತ. ಸುದ್ದಿ ಮುಟ್ಟಿಸ್ಟ ಇನ್ನೊಂದ್ಕಡೆ 
ಅದೇ ಟೈಮ್ಗೆ ದೊಡ್ಡಜ್ಜರ ರಂಗಣ್ಣನ್ನ ಅಕ್ಷಾಕ್ಷಿಟ್ರು ನನ್ನೆ ಮಾತು ಬರ್ಬಂಗಾಗೈವೆ, 
ನಮ್ಮಣ್ಣಯ್ಲೆ ಕಣ್‌ ಕಿತ್ಬಂದವೆ ರಂಗಣ್ಣನ್ನ ಮೆತ್ಸೆ ಮಾಡವ್ರೆ, ಏನ್‌ ಮಾಡೇಕು ಭಗವಂತಾ 
ಅಂತ 'ನಮೃಡೇರೆ ದಿಕಪ ಥ೦ಗಾತು. ಕೊನ್ಗೆ ಗಾಡಿಕಟ್ಲಂಡು ನಮ್ಮನ್ನನ ಆಸ್ಪತ್ರೆಗೆ ಸ ಸೇರಿಸಿದ್ರು 
ಕೇಸಾಯು. ಕೇಸು ಸಫೋರ್ಟಿಗೋತು.. 


ಆಸ್ಪತ್ರೆಯಿಂದ ನಾನು ಊರ್ಲೆ ಬಂದ್ಮೇಲೆ, ನನ್ನೆ ಭೂತಣ್ಣನ್ಮಾಲ್ಕೆ ಮನ್ಸು ಕುದಿತಾ 
ಇತ್ತು. ಒಂದ್ಲೇರು ಅಕ್ಕಿ ಇಕ್ಸಿ ಒಂದೇ ಗಂಗ್ಳದಾಗೆ ಜತಿಗೆ ಉಂಡೋನು ನನ್ನೇ 
ಮೋಸಾ ಮಾಡ್ದ್ನಲ್ಲ ಇವ್ನ ಒಂದೇಟಿಗೆ ಸಿಗುದ್ದಿಡ್ಬೇಕು ಅಂದೃಂಡು ಒಂದು ಗುದ್ದಾಕು 
ಮಾಡ್ಲಿಟ್ಕಂಡಿದ್ದೆ.'ಎ೦ಟು ದಿನ ಅಗ್ಲು ಇಳ್ಳು ಕಾದೆ. ಸಿಗ್ನಿಲ್ಲ. ಕಾದು ಕಾದು ರೋಸ್ಟಿಟ್ಟೆ. 
ಭೂತಣ್ಣ ಅಲ್ಲಿದ್ದು ಇಲ್ಲಿದ್ದು ಕು೦ದ್ಲುಗುರ ಸೇದ್ದಿಟ್ಟ 

ನಮ್ಮೇಸು ಕೋರ್ಟಿಗೋತು, ನಾವು ಬಿ.ಎಲ್‌. ಗೌಡ್ರನ್ನ ವಕೀಲ್ರಾಗಿ ಇಟ್ಟೊಂಡಿದ್ದಿ 
ಅವು ಡಿ.ಎಂ. ರುದ್ರಯಯ್ಯನವರ್ನ ವಕೀಲ್ರನ್ನಾಗಿ ಇಟ್ಕೊಂಡಿದ್ರು. ಕೇಸು ಅಂಗಾಡಿ 
`ಇಂ೦ಗಾಡಿ ಒಂದಿನ ನಮ್ಮಂತೇ ಆಗಿಡ್ತು. ಆವಾಗ. ಬಿ.ಎಲ್‌. "ಗೌಡ್ರನೇ ಮುಂದೆ ಬಂದು 
ಇನ್ನೇಲಾದ್ರು ಊರಾಗೆ ಎಲ್ರೂ ಒಟ್ಟೆ ಬಾಳ್ಳೊಂಡು ಅಣ್ಣತಮ್ಮಂದ್ರಂಗೆ ಹೋಗ್ರಿ ಅಂತೇಳಿ 
ಅವಿಗೂ ನಮ್ಗೂ ರಾಜಿ ಮಾಡಿಸಿದ್ರು 


ಹಬ್ಬ ಹರಿಸ್ಕಾವೆ 


ನಮ್ಮಾಲ್ದಾಗೆ ಹಬ್ಬ ಹರಿಸ್ಕಾವೆ ದೇವ್ರು ದಿಂಡ್ರನ್ನ ಬಾಳ ಚೆನ್ನಾಗಿ ಮಾಡ್ತಿದ್ರು. 
ಇವಾಗೆಲ್ಲ ಬೇಕಾಬಿಟ್ಟಿ ಮಾಡಾರೆ. “ಹೊದ್ಬೀಡು' ಅಂತ ಬಿಡ್ತಾ ಇದ್ದಿ. “ಹೊರ್ದೀಡಂದ್ರೆ 
ಊರ್ಗೆ ಏನಾದ್ರೂ ತೊಂದ್ರೆ ಆದೆ, ರೋಗ ರುಜಿನ ಬಂದ್ರೆ ಎಲ್ರೂ ಸೇರಿ ಕೊಳಿಕೊಕ್ತೆ 
ದನಕರು ಉಡಗ್ರು ಉಪ್ಪ, ಯಾರ್ನೂ ಬಿಡ್ಡೆ ದೇವ್ರ  ಒಳ್ಡಿಸ]ಂಡು ಊರ್ದಿಟ್ಟು ಊರಾಗಿಗೆ 
ಕಳ್ಳೆ ಬಡ್ಬು ಕಪ್ಪಾಗೆ, ತೊರೆಗಡ್ಡೆ. ಅಲ್ಲಿ ಇಲ್ಲಿ ಎಲ್ಲಿ ನೆಳ್ಳು ನೀರು ಇರುತ್ತೋ "ಅಲ್ಲಿ ಬೀಡು 
ಬಿಡಿದ್ದಿ 'ಊರೊಳ್ಗೆ ಒಂದು. ನರಪಿಳ್ಳೆ ಇರಂಗಿಲ್ಲ. “ಅ೦ಗೇನೇ ಬೇರೆ ಕಡೆಯಿಂದ 
ಊರಾಕೆ- ಯಾರೂ ಬರಂಗಿಲ್ಲ. ಮಣೇಗಾರು ಊರು ಸುತ್ತ ಕಾವು ಕಾಯಿದ್ರು 


ಜನಪದ ಕಥಾ ಕಣಜ ಈರಬಡಪ್ಪ /9 


ಬೆಳ್ಳಂಬೆಳಿಗ್ಗೇನೆ ಊರಂಬೋ ಹೆಸಿರೋ ಊರಿಂದ ಅಂದ್ರೆ ಸೂಗೂರು, ಹೂಸೂರು, 
ಬೇತೂರು "ಇಂತ ಕಡೆಯಿಂದ ಬೆಂಕಿತರೇಕಿತ್ತು ಬೆಂಕಿತರತಂಕ ಬೆಂಕಿಕಡ್ಡಿಗೀರಂಗಿಲ್ಲ. 
ಒಲೆ ಹಚ್ಚಂಗಿಲ್ಲ, ಬೆಂಕಿ ತರೋದು ಅಷ್ಟೊಂದು ಸುಲಭದ ಕೆಲ್ಲ ಆಗಿರಿದಿಲ್ಲ. ಬೆಂಕಿ 
ತರಾಕೆ ಹೋದೋನು "ಊರು' ಅಂಬೋಹೆಸಿನ ಊರ್ಗೆ ಹೋಗಿ ಅಂಗೂ "ಇಂಗೂ 
ಎಂಗೋ ಅಂತೂ 'ಬೀಡ್ಯಾಗೆ' ಬೆಂಕಿ ಹಚ್ಚೊಂಡು ಅದ್ನ ಕುಳ್ಳಿನಾಗೆ ಇಕ್ಕಂಡು ಜಾಸ್ತಿ 
ಬೆಂಕಿ ಮಾಡ್ಕಂಡು ಓಡಿ ಬರಿದ್ದ ಆವಾಗೇನಾದೂ ಆ ಊರ್ಕಾಗೆ ಯಾರಾದೂ ಇವ್ನು 
ಬೆಂಕಿ ತಗಂಡೋಗಾಕೆ ಬಂದಾನಂತ ಗೊತ್ತಾದ್ರೆ ಅವ್ನ ಅಲ್ಲೇ ಕಡ್ಡಾಕ್ಟಿದು, ಏನಿದ್ರೂ 
ಅವ್ರ ಊರೊಲ್ಕಾರಿಂತಕ ಅವ್ರಿಗೆ ಅಧಿಕಾರ. ಒಲ್ಲಾರು ದಾಟಿ “ಬಂದೆ ಅವಿಗೆ 
ಏನ್ನಾಡಾಕಾಗಿರ್ಲಿಲ್ಲ, ಇಂತಾ ಕಷ್ಟ ಇದ್ರೂನೂ, ಬೆಂಕಿತರಾಕೆ ನಾನೋಗ್ತೀನಿ ನಾನೋಗ್ತೀನಿ 
ಅಂತೇಳಿ ಮ್ಯಾಲೆಬಿದ್ದು ಬರೋರು. ಬೆಂಕಿತರೋದಂದ್ರೆ ಒಂದು ರೀತಿ ಅದು ಗಂಡಸನ 
ಅ೦ದ್ಯಮ್ತಿದ್ರು. "ಬೆಂಕಿ ತಂದ್ಲೇಲೆ ಮೊದ್ದು ದೇವು ಮುಂದೆ ಬೆಂಕಿ ದೊಡ್ಡು ಮಾಡಿ, ಆ 
ಬೆಂಕಿನ ಉಳ್ಲೋರೆಲ್ಲ ತಗಂಡೋಗಿ ಒಲೆಹಚ್ಚಂಡು ಗುರುಕೊಟ್ಟಂಗೆ ಹಬ್ಬದಡ್ಲೆ ಮಾಡಾರು. 
ಇತ್ತಾಗೆ ದೇವಿಗೆ ಗಂಗೆ ಫೂಜೆ ಮಾಡಿ ಎಡೆ ಇಕ್ಕಿದ್ದೇಲೆ ಎಲ್ರೂ ಆನಂದ್ನಾಗಿ ಉಂಡಿಡೋರು. 
ಬೆಂಕಿ ತಂದೋನ್ಗೆ ದೇವ್ರು ಮುಂದೆ ತೀರ್ಥ "ಪ್ರಸಾದ ಕೊಟ್ಟು ಹೂವ್ನಾರ "ಸಮ್ಮಾನ 
ಮಾಡೋರು. ಧೂಳು ಸಂಜ್ಞೆ ದೇವಸಮೇತ ಊರಾಕೆ ಬರೋರು. ಊರುಸುತ್ತ 
ಅನ್ನಮಸ್ರು, ಗೋಗಂ೦ಜು ಆಕಿ ಸೂತ್ಶ ತಗ್ದು ಗುಡ್ಡೆಕಲ್ಸೆ ನೂರಾವೊಂದ್ಕೊಡ ನೀರು 
ಸುರ್ದು ಪೂಜೆ ಮಾಡಿ ಆಮೇಲೆ ಅವ್ರ ಮನ್ನೆ ಹೋಗೋರು. ರಾತ್ರಿ ದೇವ್ರ ಕುಣ್ಲೋರು. 
ಇವಾಗೆಲ್ಲ ಅವ್ಯಾತ್ರವೂ ಮಾಡ್ತಾ ಇಲ್ಲ. 


ಕುಲನೆಲೆ 


ನಾವು ಕುರುಬ್ರು ಸ್ವಾಮಿ. ನಮ್ಮಾಗೆ ಹತ್ತಿಕಂಕಣ ಅಂತ ಎಲ್ಲು ಪಂಗ್ಡ ಐದಾವ. 
ನಾವು ಹತ್ತಿ ಕಂಕಣಕ್ಕೆ ಸೇರ್ಬೊರು, ಅದ್ರಾಗೂ ಉಲೇನ್‌ ಕುರುಬ್ರು ಅಂತ ಕರೀತಾರೆ. 
ಉಂಡಾಡಿಪದುಮಣ್ಣ ಅಂತ “ನಮ್ಮ ಪೂರ್ವಿಕರಲ್ಲಿ ಒಬ್ಬ ಇದ್ನ ಂತೆ. ಆತಂಗೆ ಆರ್ದನ 
ಅಣ್ಣಂದ್ರು ಅವರ್ಯಾರು * ಇವನನ್ನ ಹತ್ತಕ್ಕೆ ಬಿಟ್ಕಂಡಿದ್ದಿಲ್ಲ. ಇವ್ನು ಯಾವಾಗ್ಲೂ ಗೊಣ್ಣೆಸುರ್ದಂಡು 
ತಲೆ ಕೆದರಂಡು” ಹೊಟ್ಟಿಬಿಟ್ಕಂಡು ಕೇರಿಕೇರಿ-ಸುತ್ವಂಡು ಇರ್ನಿದ್ದಂತೆ. ಒಂದಿನ 
ಅವರಮ್ಮಯ್ಯನ್ನ ಉಡ್ಕೊಂಡು "ಬರಾನಂತ ಮೂಡದಿಕ್ಕಿ ಕಿಡ್ಮಂಡು ಹೋದ. ಅಲ್ಲಿ ಆದ್ಯಾಗೆ 
ಒ೦ದು ಉತ್ತ ಇತ್ತು. ಆ ಉತ್ತಕ್ಕೆ ಪೂಜೆ ಮಾಡಿ "ಬೆಂಕಿ ಹಾಕಿ. ಕಾಯೊಡ್ದು ಕೃಮುಗ್ಟ. 
ಆಗ ಉತ್ತ ಎಲ್ಲುಭಾಗ ಆಗಿ 'ಅದಾಗಿಂದ ಕುರಿ ನುಗ್ಗಂದ್ದಿಟ್ಟು ಅವಾಗ ಇವ್ಯಾತ್ರವಪ್ಪ 
ದೇವ್ರೆ ಇಂಗ್ಲಂದ್ದಲ್ಲ | ಅಮ್ನೇಳಿ ಎದ್ರ್ಯಂಡು ನಿಟ್ಟಿಲ್ಲಂಗೆ ಟ್ಟ ಅವ್ನು ಮುಂದೆ 
ಮುಂದೆ ಕುರಿ ಹಂದೆ ಹಿಂದೆ! ಕೊನ್ನೆ ಅವ್ನು ಒಂತಿರ್ಲಿ ನೋಡ, ಕುರಿಗಳು ಅಲ್ಲೇ 
ನಿಂತ್ಸು ಆವಾಗ ಕುರಿಗಳನ್ನ ಒಡ್ಕಂಡು ಊರ್ಗೆ ಬಂದಂತೆ. ನಮ್ಮರುಬಿಗೆ ಆವಾಗ್ಲೆ 
ಕುರಿ ಬಂದದ್ದು ಈವಾಗ್ರೂ "ಹೂಡ ಕುರಿಹಟ್ಟಿಸುತ ಅನ್ನ ಮಸ್ತು ಆಕ್ವಾಗ “॥ ಲಿಗ್ಗಸ್ವಾಮಿ 
ಓಲಿಗ್ಗಾ, ಉಂಡಾಡಿ ಪದುಮಣ್ಣ ಓಲಿಗ್ಗಾ, ಕೋಡಾಳಮ್ಮ ತಾಯಿ ಓಲಿಗ್ಗಾ, ಏಳುಕೋಟಿ 
ಮೈಲಾರ ಲಿಂಗ ಸ್ವಾಮಿ ಓಲಿಗ್ಗಾ ಕುಂಟುಕುರಿ ಎಂಟುಮರಿ ಈಯಿ ಓಲಿಗಾ” ಅಮಾ 


10/ ಜನಪದ ಕಥಾ ಕಣಜ ಈರಬಡಪ್ಪ 


ಪರಮಾತ್ಮನ ಧ್ಯಾನ ಮಾಡ್ತಾ ಉಂಡಾಡಿ ಪದುಮಣ್ಣನ್ನ ಹೆಸ್ರು ಹೇಳ್ದೆ ಹಾಲುಮಸ್ರು 
ಚೆಲ್ಲದಿಲ್ಲ. 


ಕುಲಕಸುಬು 


ನಮ್ಮ ಕುಲಕಸುಬು ಕುರಿತುಪ್ಪ ಕತ್ರಿಸೋದು, ಕಂಬ್ಳಿನೇಯೋದು. ಕುರಿಗಳನ್ನ 
ಯಾವ ಜಾತೇರು ಸಾಕಿದ್ರೂ ತುಪ್ಪ ಕತ್ರಿಸೋದು ನಮ್ಮ ಕುರುಬ್ರೆ. ತುಪ್ಪ ಕತ್ರಿಸೋದು 
ಅಂದ್ರೆ ಅದ್ಧೂ ಒಂದು ನೇಮ ಐತೆ. ಮೊದ್ದು ಕುರಿಗಳು ನೀರೆ ಬಿಡ್ಬೇಕು ಆಮೇಲೆ 
ಬಸ್ಸಿಗೆ. ಒಣಗಿದ್ದೇಲೆ ಒಂದೊಂದೇ ಕುರೀನ ಅಂದೆ ತುಪ್ಪಾನ. ಕತ್ರಿಸೋಕೆ ಸುರುಮಾಡಾರೆ. 
ನೂರು ಕುರಿ ಕತಿಸಿದೆ ಮೂರು ಕುರಿಸಿಂಬೆ ಕೊಡ್ಬೇಕು. ಸಿಂಬೆ ಅಂದ್ರೆ ಒಂದು ಏರಿ 
ಕತ್ರಿಸಿದ ತುಪ್ಪ ಎಲ್ಲಾ ಒಂದ್ಕಡೆ ಕೂಡಿಟ್ಕಂಬದು. ಅಂಗೇ ಮೂರು ಕುರಿದು. ಇದೇನೆ 
ಕತ್ರಿಸಿದವರಿಗೆ ಕೂಲಿ. ಇದು ಒಬ್ಬಂದು. ಇಂಗೇನೆ ಹತ್ತು ಹನ್ನೆಲ್ಲು ಜನ ಜೊತೆ 
ಇರ್ತಾರೆ. ಅವರ್ಲೂನು ಅಂಗೇನೆ. ಈ ಹತ್ತು ಜನದಾಗಿ ಒಬ್ಬ ಯಜಮಾನ ಇರ್ತಾನೆ. 
ಅವನ್ನೆ ಸ್ಪಲ್ಪ ಜಾಸ್ತಿ ಸಿಂಬೆ. 


ನಾನೊಂದ್ದಲ ಅಮ್ಮಟ್ಟಿಯಲ್ಲಿ ಕುರಿಕತ್ತರಿಕೆ ಹೋಗಿದ್ದೆ. ಅಲ್ಲಿ ಬಲವಾದ ಪಟ್ಟಿ. 
ಅದ್ನ ಕೆಡವ್ಕೊಂಡು ಮ್ಯಾರಿ "ಕುತ್ಕಂಡು ಕತರಬೇಕು ಆವಾಗ ಅದ್ನ ಬಡ್ಕಂಬಾಕಂತ 
ಹತೆಕೆ ಹೋದೆ. ಅದೇನ್ನಾಡ್ತು ಜಾಡಿಸಿ ಒದ್ದು ಬಿಡ್ತು. ನನ್ನ ಮೂತಿ ಮೂಗ್ನಾಗೆ 
ಸಿಕ್ಕುಕ್ಕೊಂಡ್ತು ನೋಡಪ್ಪಾ. ಆದೂನೂ ಬಿಡಿಲ್ಲ. 'ನಾಯಾಗೆ ಮೂಗ್ನಾಗೆ ರಗ 
ಸುರೀತಿದ್ರೂ ಎಡಬಿಡ್ಡೆಂಗೆ ಕಡವ್ಕೊಂಡು ಕತರಿಬಿಟ್ಟಿ ಅಲ್ಲಿದ್ದೋರೆಲ್ಲ ಓಡಿಬಂದು 
ನನ್ಮುಸ್ನಿ ಕಣ್ಣುಡ್ಡೆ ನೋಡಾಕತಿದ್ರು. ಈರಡಣ್ಣ ಏನಾದ್ನೊ ಏನೋ ಅಮ್ತ ಅವ್ರಿಗೆ ಗಾಬಿ, 
“ಏ ಸುನ್ನಿರ್ರೊ ನನ್ನೇನೂ ಆಗಿಲ್ಲ. ನೀವೆಲ್ಲ ದೂರ ಸರೀರಿ” ಅಮ್ತೇಳಿ ಮೈಮ್ಯಾಲೆ 
ಬ೦ದೋನಂಗೆ ಒಂದೇ ಸಮ್ಮೆ ಸಿಟ್ನಾಗೆ ತುಪ್ಪ ಕತ್ತದ್ದಿಬಿಟ್ಟೆ ಅಲ್ಲಿದ್ದೋರೆಲ್ಲ ಮೂಗ್ನಮೇಲೆ 
ಕೈಯಿಟ್ಕಂಡು ಸುಮ್ನೆ ನೋಡ್ತಾ ನಿಂತ್ಕಂಡ್ರು. ಕುರಿ ಕತ್ತರ್ಲೋದು ಅಷ್ಟು ಸುಲ್ಬದ್ಯೆಲ್ಲಲ್ಲ. 
ಸೊಂಟ್ನೋವು ಬರುತ್ತೇ. ಬೆಳ್ಳಲ್ಲಾ ಬಾವು ಬಂದು ಮುದ್ದೆ ತಿಂಬಾಕೆ ಬರಲ್ಲ. 


ಅಮ್ನಟ್ಟ ಅ೦ದ್ಮಲ್ಲ ಅಲ್ಲಿ ಅವತ್ತು ರಾತ್ರಿ ಕುರಿ ಕತ್ರಿಸ್ಲೋರ್ಕನ್ನೆ ಉ೦ಬಾಕೋಗ್ಬೇಕು. 
ನಮ್ಮ ಕಣಜ್ನಳ್ಳಿ ರಾಮಜ್ಜ “ನೀನು ದೊಡ್ಡ ಮನ್ನೆ ಉ೦ಬಾಕೋಗು, ನಾವು ಬ್ಯಾರೋರ 
ಮನ್ನೆ ಓಗಿ ಬರ್ತೀವಿ” ಅಂದ. ಸರಿ ಅಂತ ನಾನು ಆ ದೊಡನ್ನೆ ಉಂಬಾಕೆ ಓದೆ. 
ಉಳ್ಹೋರು ಅವ್ರ ಮನೆ ಇವ್ರ ಮನೆ ಅಂತೇಳಿ ಓದ್ರು ನಾನೋದ ಮನೆ ಹಿತ್ಸಾಗೆ 
ಸೊಪ್ಪು ಬೆಳಿದಾರೆ. ಆಸೊಪ್ಪು ಕೊಯ್ಕಂಡ್ಬಂದು ಸೊಪ್ಪಿನ್ಸಾರು ಮಾಡಿದ್ರು. ಅದ್ರಾಗೆ 
ಒಂದು ಸಣ್ಣದೊಣೆಕ್ಕಾತ ಬಿದ್ದಿಟ್ಟೆತೆ. ಅದ್ನ ಯಾರೂ ನೊಡ್ಡಂಡಿಲ್ಲ. ನಾನೂ | ಉಂಬಾಕೆ 
ಕುಂತೆ. ಮುದ್ದೆ ಸಾರು 'ಇಕ್ಕಿದು. ಸಾರ್ಮಾಗೆ 'ದೊಣ್ಣೆಕ್ಕಾತ ಬೆಂದು ಅದೂ ಸೊಪ್ನಂಗಾಗೈತೆ. 
ಅವು ಉಂಬಾಕಿಕ್ಕಿದ್ದು ಎಂಗೆ ಗೊತ್ತೆ ಮುಚ್ಚಳದಾಗೆ ಮುದ್ದ ಇಕ್ಕದು ಬಾಳಗ ಸಾರು 
ಆಕದು. ಅವ್ರೇನೂ 'ಬ್ಯಾರೆಯಾರೂ ಅಲ್ಲ. ಗೊಲ್ರೇ ನನ್ನ ಮುಟ್ಟಂಗಿಲ್ಲ ನೋಡಂಗಿಲ್ಲ. 
ಎಲ್ಲಾ ಗೊಲ್ರೂ ಇಂಗೇನೇ ಮಾಡಲ್ಲ. ಅವು ಮಾತ್ರ ಯಾಕೋ ಅಂಗ್ಮಾಡಿದ್ರು. 


ಜನಪದ ಕಥಾ ಕಣಜ ಈರಬಡಪ್ರ/1! 


ಅಂಗ್ನೋಡಿದ್ರೆ ಗೊಲ್ರೂಕುರುಬ್ರೂ ಒ೦ದ್ಕಾಲ್ಕೆ ಅಣ್ಣತಮ್ಮಂದ್ರು. ಸರಿ ನಾನು ಇಂಗೇನೇ 
ಮುದ್ದೆಮುರ್ಫಂಡು ಸಾರಿಗೆ ಕುಕ್ಕ ೦ಡೆ ಬರೇ ದೊಣ್ಣೆಕ್ಕಾತ್ನ ಕಳ್ಳು ಪಚ್ಚಿ ಕಾಣ ಣ್ಟೈತೆ. 
ನೋಡಿಟ್ಟಿ ಕಣ್ಣಿಂದ ಗಟ 9 ಏನ್ನಾಡಾನ ದೇವ ಪರಮಾತ್ಮ ಎದ್ದೋಗಾನಂದ್ರೆ 
ಅವ್ರೇನ್ತಿಳ್ಳಮ್ಮಾರೋ ಏನೋ ಅ೦ದ್ಕಂಡು ಅಂಗೇ ತುತ್‌ ಬಡ್ಕಂಡು ಕುಕ್ಕಂಡೆ. ಬ್ಯಾರೆ 
ಮಂತಾಕೆ ಉಂಬಾಕೋಗಿದ್ದಲ್ಲ ನಮ್ಮ ರಾಮಜ್ಜ ಬಂದು, "ಈರಡಣ್ಣಾ ಉಂಡಿದ್ದಾಯೆ' 
ಅ೦ತಕೇಳ್ದ ನಾನು ಸನ್ನೆ ಮಾಡಿ ಸಾರು ತೋರಿಸ ರಾಮಜ್ಜ ಅದ್ನ ನೋಡಿ ಅಂಗೇನೇ 
ವರಾಕೆ ತಗಂಡೋಗಿ "ಮುಸ್ತಾಕಾಕ್ಸ ತಿರ್ಗ ಆಯಮ್ಮ ಇನ್ನೊಂದು ಮುದ್ದೆ ತಂತು. 
ರಾಮಜ್ಜ 'ಬ್ಯಾಡಮ್ಮೋ ಆವುಡ್ಸ ಉಂಬಾದು ಅಷ್ನೆ' ಅಂದಾಗ ಅದ್ನ ವಾಪಾಸ್‌ 
ತಗ೦ಡೋತು. ನಿಜ ಏಳ್ಳಿಟ್ರಿ ಆಯಮ್ಗೆ ಎಲ್ಲಿ ಒದಿತಾರೋ, ಅಥ್ವಾ ಎಲ್ರೂ ಉಂಬಾದೇ 
ಕೈ ಬಿಡಾರೋ ಅಂತಾ ಅಂಜ್ಠೆ ಅದ್ಕೆ ಹೇಳಾಕೋಗ್ಲಿಲ್ಲ. ಇ೦ಗೇನೇ ಇಪ್ಪತ್ತು ದಿನ ಇದ್ವಿ. 


ಕುರಿಯೆಲ್ಲ ಕತ್ರಿಸಿ ಆದ್ಮೇಲೆ ಕರಿಕಂಬ್ಬಿಗದ್ದೆ ಹಾಕ್ಟಿಟ್ಟು ಅದ್ರಮ್ಯಾಲೆ ಒಂದೃಟ್ಟು ಎಲೆ, 
ಒ೦ದಷ್ಟು ಅಡ್ಡೆ. ಇಡ್ಲೇಕು. ಈಳ್ಯದೊಳ್ಗೆ ಇಪ ಪತ್ತ ರೂಪಾಯಿ ದುಡ್ಡಿಡ್ತಾರೆ. "ದುಡ್ಡೇ 
'ಬಳೇರೊಕ್ಕ'. ಬಳೇರೊಕ್ಕ ಅಂದ್ರೆ ನಾವು ಇದ್ದಷ್ಟು ಕಾಲ ಪಾಪ ಹೆಣಕ್ಸು ಅಡ್ಕ ಪಡ್ಲೆ 
ಮಾಡಿಡರಲ್ಲ ಅದ್ಕೆ ಅವ ಕುಸಿಗಾಗಿ ಅವು ಬಳೆಗೊಟ್ಟಮಕಂತ ನಾವು ಬಳೆರೊಕ್ಕ 
ಅಂತ ಕೊಡ್ತೀವಿ. ಅದೂ ಆ ಮನೆಯಾಗೆ ಹೆಣ್ಣಕ್ಕಿದ್ರೆ ಮಾತ್ರ ಕೊಡೋದು, ಮುಂದ್ರ 
ಕುರಿ ಕತ್ರಿಸಿದೋನ್ಗೆ ಅಂದ್ರೆ ನಮ್ಮ ಗುಂಪ್ನ ಯಜವಮಾನೆ. ಕುರಿಕತ್ರಿಸಿದ ಮನೆಯೋರು 
ಒಳ್ಳೆ ಅಡ್ಲೇಮಾಡಿ ತಟ್ಟೆ ತುಂಬಾ ಹಾಲೊಯ್ದು ಉಂಬಾಕಿಕ್ಕಿ ಸ೦ತೋಸ್ಟಾಗಿ ಇರ್ರಪ್ಪ 
ಅಂತೇಳಿ ಮಡ್ಲಕ್ಕಿ ಹೊಯ್ತಾರೆ. ಮಡ್ಡಕ್ಕಿ ಅಂದ್ರೇನಪ್ಪಾಂದ್ರೆ ಒಂದಿಷ್ಟು ಅಕ್ಕಿ, ಬೆಲ್ಲ, 
ಉತ್ಪತ್ತಿ ಇಟ್ಟು ಟವಲ್ಲಿಗೆ ಸುರೀತಾರೆ. ಆಮೇಲೆ ಇಪ್ಪತ್ತು ಮೂವತ್ತು ಸೇರು ಕಾಳುಕಡಿ 
ಕೊಡಾರೆ. 


ಕೂನೀಗೆ ಹಾಲು ಚೆಲ್ಲೋದು. ಎಂಗಪ್ಪಾಂದ್ರೆ, ಕುರಿಪಿಚ್ಗೆ ಬೇವಿನಸೊಪ್ಪು ಎಲ್ಲಾ 
ಚೆನ್ನಾಗಿ ಕುರಿಹಾಲೊಳ್ಗೆ ಕದ್ರಿಬಿಟ್ಟು ಅದ್ನ ಹಟ್ಟಿಸುತ್ತಾ ಚಿಮಿಕಿಸ್ತಾ ಓಲಿಗ್ಗಾಸ್ವಾಮಿ 
ಓಲಿಗ್ಗಾ ಅಂತೇಳ್ಮಂಡು ಹಾಲಿರೋ ಕಂಚಿನ್ನಟ್ಟಿನ ಡಣಡಣ ಅಂತ ಬಡೀಬೇಕು. 
ಅವಾಗ ಅಟ್ಟಾಗಿದ್ದ ಕುರಿಗಳಲ್ಲ ಬೆದ್ರಿ ಅತ್ತಾಗಿತ್ತಾಗೆ ಪರ್ಲಾಡಿಬಿಡಾವೆ. ಬರೀದಾದ 
ಗ೦ಂಗ್ಳಾನ ನೀರಾಕಿ 'ತೊಳೆಯಂಗಿಲ್ಲ. ಹಾಲು " ಜೆಲ್ಬೋನು ಆಗಂಗ್ಯದಾಗೇ ಉಣ್ಣೇಕು. 
ಕೈತೊಳ್ಳಂಡ ನೀರೂ ಕಡೀಕೆ ಚೆಲ್ಲಾಂಗಿಲ್ಲ. ಹಟ್ಟಿ ಬಾಗ್ಗದಾರಿಗೆ ಚೆಲ್ಲೇಕು. ಆಮೇಲೆ 
Le ಸಿಂಬೆಸುತ್ಕೊಂಡು "ಬಿಡು? ಅನೊಕೊಂಡು ಅಲ್ಲಿಂದ ವಾಪಾಸಾಗೀವಿ. 


ನಾವು, ಯಾರ್ಕುರೀ ಕತ್ತರ್ಲಿರ್ರಿವೋ ಅವ್ರಿಗೆ ನೂರ್ಳುರಿಗೆ ಮೂರ್ಕಂಬ್ಬಿ ಕೊಡ್ಸೇಕು. 
ಕಾರ್ಲೊಯ್ದು (ಜೂನ್‌ ತಿಂಗಳು) ಮಾಗಿಕೊಯ್ತು (ಡಿಸೆಂಬರ್‌) “ಅಂತ ವರ್ಷಕ್ಕೆ 
ಎಲ್ಲು 'ಕೊಯ್ತು ಮಾಡ್ಬೇಕು. ನಾವು ಕೊಡೋ ಮೂರೈಂಬ್ಳಿಯಲ್ಲಿ ಎಲ್ಲುಮಟ್ಟೆ ಕಂಬ್ಳಿ 
ಒಂದು ಕರೇ ಕಂಬ್ಳಿ ಮಟ್ಟಿ ಕ೦ಬ್ಳಿ ಅಂದ್ರೆ ಮಬ್‌ ಮಬ್‌ ಆಗಿರುತ್ತೇ. ಒರಟಾಗಿರುತ್ತೇ. 
ಎಲ್ಲೇಕಾದ್ರೂ ಆಸ್ಟೋದು, 'ಯಾರೇಕಾದೂ ಒದ್ದಂಬೌದು. ಕರಿ ಕಂಬ್ಳಿ ಅ೦ಗಲ್ಲ. ಅದು 


12 / ಜನಪದ ಕಥಾ ಕಣಜ ಈರಬಡಪ್ರ 


ಶ್ರೇಷ್ಠವಾದ್ದು, ಅದ್ರಾಗೆ ಒಂದ ಒಂದು ನಾಮದ್ಧಡ್ಡಿ ಕೊಟ್ಟಿರಾನೆ. ಅದ್ರಲ್ಲೇ ಗದ್ದೆ ಆಸಾದು, 
ಪೂಜ್ಗೆ ಬಳ್ಳಾದು ಮಾಡ್ತಾರೆ. ಎಲ್ಲ೦ದ್ರಲ್ಲಿ ಅದ್ನ ಆಸ್ಚಾರ್ಟು 


ಮುಚ್ಕೊಂಡೋದ ಮಗ್ಗದ್ಗು ೦ಡಿ 


ನಾನು ಮನೆಯಾಗೆ ಮಗ್ಗ ಹಾಕ್ಕಂಡಿದ್ದೆ. ವಾರೆಕ್ಕೆಲ್ಹು ಕಂಬ್ಳಿ ನೇಯ್ದಿದ್ದೆ. ವಾದ್ದಕೊನೆಗೆ 
ಚಳ್ಳರ್ಲೋಗಿ ಮಾರ್ಕಂಡು ಬರ್ತಿದ್ದೆ. ಏನೂ ಗಿಟ್ಟಿದ್ದಿಲ್ಲ. ಎಲ್ಲಾ ಅಲ್ಲೆದಲ್ಲೇ ಸರಿಯಾಗಿತ್ತು. 


ಮಾರಾಟದ ಕಂಬ್ಬಿಗೆ ಇಪ್ಪತ್ತು ಇಪ್ಪತ್ತ ಎದು ಬೀಸು ಇಡಿವಿ. ಕುರಿಯಾರ್ನೇ 
ಕೊಡೋಕಂಬ್ಬಿಗೆ ಮೂವತ್ತು ಮೂವತ್ತೈದು ಬೀಸು ಇಡ್ತೀವಿ. ಇಪ್ಪತ್ತೈದು ಎಳೆಗೆ 
ಒ೦ದು ಬೀಸು. ಮಾರಾಟ್ಟಾವೆ ತೆಳ್ಗೆ ಅಣಿ ಆಕ್ಕಮ್ತಿವಿ. ಕುರಿಯಾರ್ಲೆ ಒತ್ತೊತ್ತಾಗಿ ಅಣಿ 
ಅಕ್ಕಾಮ್ತಿವಿ. ಅದ್ಕೆ ಸರಿ ಆಕ್ಷಿಟ್ರಿ ಯಂಥಾ ಮಳ ಬಂದ್ರೂ ನೀರ್‌ ಹಿಡ್ಕಮ್ಮಲ್ಲ. 


ಕಂಬ್ಳಿ ನೇಯಾಕೆ ಬೇಕಾದ ಸಾಮಾನಂದ್ರೆ ಕುಂಟೆ, ಅಂಬಣ್ಣೆ, ಒಳ್ಳೆಕೋಲು, 
ಅಲುಬೆ, ಕಾರಿನ್ಹಬ್ಬೆ ಕಚ್ಚಣೆ, ಉಡುಗೋಲು, ರಾಟೆ, ಬೆಸೆ, ಲಾಳಿ-ಇವೇ ಬಾಳ 
ಬೇಕಾದವು. 


ಬರ್ತಾ ಬರ್ತಾ ಕಾಲ ಬದ್ದಾಯ್ತು. ಜನ ಉಲ್ಲನ್‌ರಗ್ಗು, ಬಣ್ಣದರಗ್ಗು, ಒದ್ಗಮ್ಮಾಕೆ 
ಸುರುಮಾಡಿದ್ರು. ನಮ್ಮಂಬ್ಳಿನ ಕೇಳೋರು ದಿಕ್ಕಿಲ್ದಾಂಗಾದ್ರು, ನೇದ್ಧಂಬ್ಬ ಅಂಗೇ ಉಳಿತಿದ್ವು 
ಬಾಳಲಾಸಾಯ್ತು. ಅದೆ ಮಗ್ಗನೇ ತೆಗೆದುಬಿಟ್ಟೆ. ನನ್ನಂಗೇನೆ ಬಾಳ ಜನ ಈ ಕಸ್ಟು 
ಬಿಟ್ಟಿಟ್ಟು ಮಗ್ಗದ್ಗು೦ಡಿಗಳ್ನ ಮುಚ್ಚಿಟ್ರು, ಬರೇ ಪುಕ್ಷಟ್ಟೀನೇ ಕುರಿ ಕತ್ರಿಸಿಕೊ೦ಡೋಗ್ರಿ 
ಅ೦ದ್ರೂನೂ ಬರೋರಿಲ್ಲ ಅಂಗಾಗೈತೆ ಪರಿಸ್ಥಿತಿ. ಮೊದ್ಲು ಕುರುಬ್ರೇ ಗೊಲ್ರಿಗೆ 
ದುಡ್ಡುಕೊಟ್ಟು ಕತ್ರಿಸಿದು.ು ಈವಾಗ ಗೊಲ್ರೇ ಕುರುಬ್ರಿಗೆ ಕರ್ದು ಐದು ಹತ್ತು ರೂಪಾಯಿ 
ಕೊಡ್ತಾರೆ. ಒಂದೊಂದು ಕುರಿಗೆ ಐದು ಹತ್ತು ರೂಪಾಯಿ ಕೊಡ್ತಾರೆ. ಅಂಗಾದ್ರೂ ಈ 
ಕಸ್ಪು ಮಾಡಾಕೆ ನಮ್ಮೊರು ಮುಂದೆ ಬರೋದು ಕಷ್ಟ ಯಾಕಂದ್ರೆ ಮೊದ್ದು ಮನೆಯಾಗೆ 
ಇದ್ದೊರೆಲ್ಲ ಈ ಕಸಿಬ್ದಾಗೆ ಕೈ ಹಾಕ್ತಿದ್ರು. ಈವಾಗಿನ ಉಡುಗ್ರು ಓದಾಕೆ ಪಾದಾಕೆ 
ಓಗ್ಗಿಟ್ಟು ನೌಕ್ರಿಗಿವ್‌ಕ್ರಿ ಮಾಡ್ತಾರೆ. ಈ ಕುಲ್ಕಸ್ಟು ಮಾಡಾಕೆ ಬರೋದಿಲ್ಲ. ಆಮೇಲಿಂದ 
ಇನ್ನೊಂದು ಕಾರ್ದ ಐತೆ. ಇಡೀದಿವೆವೆಲ್ಲ ನೂಲ್ತೆಗೆದ್ರೆ ಒಬ್ರಿಗೆ ಹತ್ತು ರೂಪಾಯಿ ಗಿಟ್ಟಲ್ಲ. 
ಬೇರೆ ಕೆಲ್ಸಕ್ಕೆ ಅಂಗೋಗಿಂಗ್ಗಂದ್ರೆ ಐವತ್ತು ಅರವತ್ತು ರೂಪಾಯಿ ಆರಾಮಾಗಿ ಸಿಗುತ್ತೆ 
ಈವಾಗ ನಾಜೂಕಿನ ಕಾಲ. ಮನೆಯಲ್ಲಾ ಯಾಕೆ ತುಪ್ಪ ಮಾಡ್ಕಂತಾರೆ 9 ಬ್ಯಾಸಾಯದ್ಧಡೆಗೆ 
ಜಾಸ್ತಿ ಗಮನ ಆಗೈತೆ. ಅದ್ಕೇನೇ ಮಗ್ಗದ್ಗುಂಡಿಗಳು ಮುಚ್ಕಂಡೋಗ್ಯಾವೆ. ಆದ್ರೆ 
ಒಂದ್ಗಾತು, ಮನೆಯಾಗೆ ಉಂಬಾಕೆ ತಿಂಬಾಕೆ ಕಾಳು ಕಡಿ ಬಾಳಷ್ಟು ಇದ್ಬೇಕು, 
ಅ೦ಗಿದ್ದೋರು ಈ ಕಸ್ಟು ಮಾಡ್ಕಂಡು ಕಾಲಕ್ಕೆ ತಕ್ಕಂಗೆ ಕೈಚಳ್ಕ ತೋರಿಸಿದ್ರೆ 
ಐತಲ್ಲಾ ತಿಂಗ್ಳ ತಿಂಗ್ಳ ಲಕ್ಷ್ಮಿ ಹರ್ದು ಬರ್ತಾಳೆ ನೋಡಪ್ಪಾ | ಆದ್ರೆ ಮಾಡೋ ಮನ್ನು 
ಇದ್ದೇಕಲ್ಲಾ! 


ಜನಪದ ಕಥಾ ಕಣಜ ಈರಬಡಪ್ರ /13 


ನೌ 


ಕತೆಗಳ ಬೆನ್ನೆ "ರಿ... 


ನಾನು ಸಣ್ಣವ್ನಾದಾಗ್ನಿ೦ದ ಕತೆ ಕೇಳಕ್ಕೆ ಬಾಳ ಇಷ್ಟ ಆಗ್ತಿತ್ತು. ನಾನು ಶಿವಮೊಗ್ಗದತ್ತ 
ನವುಲಾಗೆ ಇದ್ದಲ್ಲ ಗ ಅಲ್ಲೊಬ್ಬ ಕತೆಗಾರ ಇದ್ದ. ಅವ್ನ ಹೆಸರು ನೆನಿಲ್ಲ. ಅವ್ನು 
ನಾನು ಒಟ್ಟೆ ಮನಿಕೃಮಿದ್ದಿ ಅವ್ನು ದಿನಾ ಕತೆ ಹೇಳಾನು. Nd ನನಲೆಯಾಗೆ ಅಂಗೇ 
ಉಳ್ಳಂಡು 'ಬಂದ್ದು. ನಮ್ಲೊಡಪ ಕುರಿನಿಂಗಣ್ಣನ್ನೊತ್ಸೆ ಕುರಿ ಕಾಯಕೆ ಓಗಿದ್ದೆ, ಅವಾಗ 
ಆಯಪ ಸಣ್ಣಪುಟ್ಟ ಕತೆ, "ಡೇವ್ರಮ್ಕಾಗಳ ಪದ ಅವು ಇವು ಎಲ್ಲಾ "ಕಲ್ಲಿ ಕೊಟ್ಟ. 
ಕಣಜನೆಳ್ಳಾಗೆ. ಒಬ್ಬಾತನತ್ರ ನಾಕೈದು ತೆ ಕಲ್ಪೆ ಇಂಗೇನನೇ ಅಲ್ಲಿ ಇಲ್ಲಿ. "ಸಣ್ಣಾವು 
ಪಣ್ಣಾವು ದೊಡ್ಡಾವು 'ಪಡ್ಡಾವು ಎಲ್ಲು ಕುಟ್ಟಾಕಿ ಮೂವತ್ತು ನಲ್ವತ್ತು ಕತೆಗಳನ್ನ ಕಲಗಂದಿದಿನ್ನಿ 
ನಾಕಲ್ಪ ಕತೆಗಳನ್ನ ಯಾರ್ಸೇಕಾದ್ರೂ, ಯಾವಾಗ್ಬೇಕಾದ್ರು ಎಷ್ಟೋತ್ನಾಗ್ಬೇಕಾದ್ರೂ ಕೇಳ್ಲಿ 
ಮನಗಿದ್ರೂ ಎದ್ದು ಕತೆ ಹೇಳ್ತೀನಿ ಪೂರಾ. ನಾನು ದೇವ್ರ ಪದ, ಕೋಲುಪದ, 
ಪಂಡ್ರಿಭಜನೆ ಕಲ್ತಿದ್ರೂ ನನ್ನೆ ಕತೆ ಅಂದ್ರೆ ಪ್ರಾಣ. ಪ್ರಂಡ್ರಿಭಜ್ನೇನ ಪಗಡ್ಡಬಂಡೆ, ಜಾಜೂರು, 
ಇಲ್ಲೆಲ್ಲ ಕಲ್ಲಿದ್ದೆ. ಆ ಉಡುಗ್ರು ಚೆನ್ನಾಗಿ ಕುಣೀತಿದ್ರು ಈವಾಗ ಎಲ್ಲಾ ಬಿಟ್ಟವೆ. ನಮ್ಮೂರಾಗೂ 
ಕಲ್ಲನಂತ ನೋಡ್ದೆ ಗಿರೇಗೌಡ್ರು ಬಾಳ ಉತ್ತೇಜ್ನಕೊಟ್ರು. ಏನ್ಮಾಡೋದು ಉಡುಗ್ರು 
ಕೈಕೊಟ್ರು. ಪಂಡ್ರಿ ಭಜನೇನ ಕಲಿಯೋದು ಬಾಳಕಷ್ಟ ಎಂಗಾದ್ರಂಗೆ ಮಾಡಕ್ಕಾಗಲ್ಲ. 
ಅದೊಂದು ನೇಮ ಐತೆ. ಪ್ರತಿದಿನ ಒಂದು ದೇವ್ರ ಪೋಟೋ ಇಟ್ಕೊಂಡು ಅದ್ಕೆ 
ವೀಳ್ಯದೆಡೆ ಇಟ್ಟು ಪೂಜೆ ಮಾಡ್ಬೇಕು. ಆಮೇಲೆ ಪದ ಹೇಳ್ಕೊಂಡು ಕಾಲಾಕಾಕೆ 
ಸುರುಮಾಡ್ಬೇಕು. ಒಂದೊಂದು ಪದಕ್ಕೆ ಒಂದೊಂದು ತರ ಕಾಲಾಕ್ಷೇಕು, ಕುಕ್ಕಬೇಕು, 
ನಿಂತ್ಯಬೇಕು, ಮೈಮುರ್ಯಬೇಕು, ಪೃಸ್ಗೆ ಒಡೀಬೇಕು, ಮನಿಕ್ಕಬೇಕು. ಇಂಗೇನೇ ಮೈಯ್ಯೆಲ್ಲಾ 
ಮುಳ್‌ಮುಳ್‌ ಆಗುತ್ತೆ. ಅದ್ಯೇನೆ ಪಂಡ್ರಿ ಭಜ್ನೆ ಬಲ್ಲಮೈನೋರ್ಲೆ ಆಗಲ್ಲ. ಸಣ್ಮಕ್ಳೇ 
ಸೂಟು. ಇದೆ ಚಕ್ಕೆ, ತಾಳ, ಆರ್ಮನಿ, ಡಕ್ಕಿ ಇವು ಬೇಕೆ ಬೇಕು. 


ಈವಾಗ ನಮ್ಮೂರಾಗೆ ಟೇಪು, ಟೀವಿ, ರೇಡಿಯೋ ಎಲ್ಲಾ ಬಂದ್ರಿದ್ರೂ ಜನಕ್ಕೆ 
ಬೇಕು ಅಂದಾಗ್ದೆಲ್ಲ 'ಈರ್ಬಡಣ್ಣಾ ಒಂದು ಕತೆ ಹೇಳ್ದಾರಪ್ಪಾ' ಅಮ್ತಾರೆ. ಕುಸಿಯಾಗಿ 
ಕೇಳ್ತಾರೆ. ಕಡ್ಲೆಕಾಯಿ ಬಿಡ್ಲೋ ಕಾಲ್ದಾಗ೦ತೂ ಬರೀ ಇದೇ ಕೆಲ್ಲ ನಾನು ಯಾರ 
ಒಲ್ಲಾಕೆ ಓಕ್ತೀನೋ ಅಲ್ಲೇ ಜನ ಜಾಸ್ತಿ ಬರಾರು. ಅದ್ಕೆ ಕಡ್ಲೆಕಾಯಿ ಬಿಡ್ಲೋರು ನಗ್ಗೆ 
ಬದ್ಬೇಕು ಬದ್ದೇಕಮ್ರ ವರತ್ತಾ ಮಾಡ್ತಾರೆ. ಯಾರ್ಲಮ್ಹ ಓಗ್ರೀಯ ? ಆದ್ರೂನೂ ಒಬ್ಬೋಬ್ರಕಡೆ 
ಒಂದೊಂದು ಸರ್ತಿ ಹೋಗೋದು. ನಾನು ಹೋಗೋದ್ರಿಂದ ಎಂಟು ದಿವದ ಕೆಲ್ಲ 
ನಾಕೇದಿವಕ್ಕೆ ಆಗುತ್ತೆ. ಅಂಗ್‌ ಬರೋರು ಜನ ಕತೆ ಕೇಳಕಂತ. ಸರಿ ಒತ್ತಾಯ ಮಾಡಿ 
ನನ್ನ ಕರ್ಯ೦ಡೋಗರೆಲ್ಲ ಕೂಲಿ ಮಾತ್ರ ಎಲ್ಲಾರ್ಲೂ ಕೊಟ್ಟಷ್ಟೇ ಕೊಡ್ತಿದ್ರು ಕಿರ್ಲಿಕಂಡ್ರೂ 
ಜಾಸ್ತಿ ಕೊಡ್ತಿದ್ಲಿಲ್ಲ. 

ನಾನನೇಳೋ ಕತೆಗಳನ್ನ ಇನ್ನೊಬ್ರು ಕಲ್ತು ತಿ್ಲಿ ಏಳ್ತಾ ಇದ್ರೆ ನನ್ಗೆ ಬಾಳ ಕುಸಿ 


ಆಗುತ್ತೆ, ಕತೆ ನನ್ನೊತ್ತೇನೆ ಸಾಯಬಾರು, ಅದ್ದೇನೇ ನಾನು ನನ್ನಕ್ಕಳನ್ನ  ಕುಂಡ್ರಿಸ್ಕಂಡು 
ಕಲಿರಿ "ಕಲಿರಿ ಅಂತ 'ಬಡ್ಕಂಡೆ. ಕೊನೇಮಗ ಸುಧಾಕರ ಮಾತ್ರ ಕಲವ. "ನಮ್ಮನೆಯಾಗಳಾರು 


14 / ಜನಪದ ಕಥಾ ಕಣಜ ಈರಬಡಪ 


ಕಲೀಲಿಲ್ಲ ಊರಾಗ್ಸಾರೂ ಕಲ್ಪಮ್ದಿಲ್ಲ. ಇ೦ಗೇ ಆದ್ರೆ ನಾಳೆ ಈರಡಜ್ಜನ ಕತೆಗಳು 


ಮಂಗ್ಮಾಯ ಆಗ್ಯವೆ. ಬರೇಕತೆ ಕೇಳೋದೇ ಮುಖ್ಯ ಅಲ್ಲ. ಅವ್ನ ಕಲ್ಲಂಡು ಇನ್ನೊಬ್ಬಿಗೆ 
ಹೇಳ್ಬೇಕು ಇದೇ ನನ್ಯಾಸೆ. 


ಏನಾಡಿದೆ ನೀ ಕೇಳಲೆ ಮರುಳೆ 
ಗುರುಧ್ಯಾನವ ಮಾಡು ಹಗಲಿರುಳು 
ಹುಟ್ಟಿದಾಗಳೆ ತಂದೆತಾಯಿಗಳು 
ನಟ್ಟನಡುವೇಲಿ ಹೆ೦ಡಿರುಕ್ಕಳು 

ನಾನು ನೀನೆಂಬುದು ಸುಳ್ಳು ಬರೀ ಸುಳ್ಳು 


ಏನೋನನ್ಷೆ ತಿಳ್ಳಿದ್ದು ನೆಪಿದ್ದಿದ್ದು ನಿಮ್ಗೇಳಿದ್ದಿ ತಪ್ಪು ಒಪ್ಪು ಇದ್ರೆ ಒಟ್ಯಾಕಾಕ್ಕೋಬೇಕು 
ಇಲ್ಲೇ ನನ್ಮಾತು ಮುಗಿಸ್ತೀನಿ ಸ್ವಾಮಿ ನಮಸ್ಕಾರ. 


ಕತೆಗಾರನಿಂದ ಹರಿದಾಳೆ ಗಂಗಿ.... 
(ಈರಬಡಪ್ಪ ಹೇಳುವ ಕೆಲವು ಪ್ರಾತಿನಿಧಿಕ ಕತೆಗಳು) 


4 ಬಡಹಾುದುರೆ ಬಡಣ್ಣ 


`ಕರಮಾರಳ್ಳಿ ಅಂಬೋದೊಂದು ಪಟ್ಟ, ಅದ್ರಾಗೊಬ್ಬ ರಾಜ. ಆ ರಾಜ್ಞೈದು ಜನ 
ಮಕ್ಕಳು. ಆ ಐದು ಜನ ಮಕ್ಕಳನ್ನೂ ಮಠಕ್ಕೆ ಸೆ ಸೇರಿಸಿಬಿಟ್ಟ ರಾಜನ್ನಕ್ಕಳು ಹೋಗಾರೆಂದಾಗ 
ಇನ್ನು ಊರಾಗ್ನ ಮಕ್ಕಳನ್ನ ಕೇಳಾಕಾಗುತ್ತ ? ಎಲ್ಲಾ ಹೋಗಾಕತ್ತಿದ್ದು ಆದ್ರೆ ಇವರೆಲ್ಲರಿಂದ 
ರಾಜನಕ್ಕಳನ್ನ ಬ್ಯಾರೆ ಮಾಡಿ ಕ್ಲಾಸು ಮಾಡಾಕೆ ಬ್ಕಾರೆ ಮೇಷು ಬಿಂದಿಕಂಡ್ರು ಒ೦ದು 
ವರ್ದ ಆದ್ರೂನೂ "ಕೂಡ ಒಂದೂ ಅ ಆ ಇ ಈ ಅಕ್ಷರ ಕಲೀಲಿಲ್ಲ. ಅವ್ರ ಜೊತೆ 
ಹುಡುಗ್ರು ನಾಕು, ಐದ್ದೇ ಕ್ಷಾಸಿನ್ನಂಕ ಓದಿದ್ರು. ಇವ್ರು ಒಂದಕ್ಷರನೂ ಕೂಡ ಕಲೀಲಿಲ್ಲ. 
ರಾಜನ್ನೆ ಬಾಳ ಯೋಶ್ನೆ ಆಯ್ತು. ನನ್ನಕ್ಳು. ಒಂದು ವರ್ಸ ಆದ್ರೂನೂ ಕೂಡ ಒಂದಕ್ಷರ 
ಕಲೀಲಿಲ್ಲ. ನನ್ನಿಗೆ ನೋಡಿದ್ರೆ ವಯಸ್ಸಾಗ್ರಾ ಬತು. ಈ ರಾಜ್ಯದರ್ಭಾರ ಆಳಾರ್ಯಾರು ? 
ಅಂತ ಯೋಚ್ನೆ ಮಾಡ್ಬ. ರಾಜ್ಗೊಬ್ಬ ಮಂತ್ರಿ Bo ಮಂತ್ರಿಗೊಬ್ಬ ಮಗಳು ಇದ್ದು 
ಬಾಳ ವಿದ್ಯಾವಂತೆ. ಬೆಳಿಗ್ಗೆ ಎದ್ದೇಟ್ಲೆ ರಾಜ ಆಸ್ಲೆ ಮೇಲೆನೆ ಮಂತ್ರೀನ ಕರೇಕಳಿಸ್ಕಂಡ 
“ಏನ್‌ ಮಂತ್ರಿ, ನನ್ನಕ್ಷಳು ಮೋಡಾದು ಸುತ್ತಮುತ್ತ ಇರೋ ಮೇಷ್ರುಗಳಲ್ಲ ಊದ್ರೋದ್ರು 
ನೀನು ನಾಳೆ. ಮದ್ಯಾನದೊಳಗೆ ಇವಿಗೆ "ವಿದ್ಯಾ ಕಲ್ಲೋವಂತ “ಗುರುವನ್ನ ತಂದು 
ನಿಲ್ಲಬೇಕು. ಇಲ್ಲಿದೆ ನಿನ್ನ ತಲೆ ಏಳುನೂರಾಗಂಗೆ ಒಡಿತೀನಿ" ಮಂತ್ರಿ ಮನೆಗೆ 
ಹೋಗಿಬಿಟ್ಟು ಮಂಚ್ಚ ಮಕಾಡೆ ಮನಗ್ಗಿಟ್ಟ ಮಂತ್ರಿ ಮಗಳು ಕ್ಲಾಸಿಗೆ ಹೋಗಿದ್ದು. 
ಬಂದು ಅಪಾ ಯಾಕಂಗೆ ಮನಿಕ್ಕಂಡಿದ್ದೀಯ ಅದೇನು 9 ಎದ್ದೇಳು ನನ್ನೊಟೆ ಹೇಳು 
ಇಷ್ಟಕ್ಕಾಗಿ ಇಂಗೆ ಮನಿಕ್ಕಂಬಿಟ್ರೆ ? ಎಂಗೆ ಎನಿದ್ರೂ ನಾನು ನಿನ್ಗೆ ತೀರುವಳಿ ಮಾಡ್ತೀನಿ 
ಅ೦ದ್ಲು. ಅವಾಗ ಮಂತ್ರಿ ಊಟ ಮಾಡ್ಬ ಆಯಮ್ಮವು ಓದಿದವು ಒಂದು ಪಲ್ಲ ಚೀಲ 
ಪುಸ್ತಕ ಇದ್ದು. ಅವನ್ನೆಲ್ಲ ತಂದು ನಡುಮನೆಯಲ್ಲಿ ಸುರುವಿದ್ದು ಅದ್ರಾಗೆ ಒಂದು 
ಕ್ಯಾಲೆಂಡ್ರು ಸಕು ಅದೇ ತೋರುಸ್ತ “ಈ ದಿಕ್ಕಿನಾಗೆ ಹೋಗಿಬಿಡಪ್ಪ ಈಗ ಒಳ್ಳೆ 
ಮದ್ಯಾನದ ವಳಗೆ ಅರನ್ನಾ ಡವಿಗೆ ಹೋಗ್ತೀಯ. ಅಲ್ಲಿ ಒಂದು ಬಾವಿ ಸಿಗುತ್ತೆ ಅದತ 
ಹೋಗಿ ನೀರು ಕುಡಿ. ಅಲ್ಲಿ ಒಂದು ಆಲ್ಲಮರ ಇರುತ್ತೆ. ಆ ಆಲ್ಲಮರದೆಡೇಲಿ ಕುತ್ಥ 
ಅತ್ಯಡೆ ನೋಡು. ಅವ್ನೇ ಗುರು ಬರ್ತಿರ್ತಾನೆ. ಅವ್ನು ಬಂದು ನಿನ್ನತ್ರ ಕುಕ್ಕಮ್ವಾನೆ. 
ಏನಪ್ಪಾ ಎಲ್ಲಿಗೆ ಪ್ರಯಾಣ ಅಂತ ಅನ್ನು "`ನಾನಿಂಗೆ ರಾಜನ್ನಕ್ಕಳಿಗೆ ಇದ್ದಾ ಭಾಸ ಕಲಿಸೋಕೆ 
ಹೋಕ್ತಾ ಇದೀನಿ ಅಮಾನೆ. ಅವಾಗ. ನೀನು ನಮ್ಮ ರಾಜನ್ಮಕ್ಕಳು ಇದಾರೆ ಬರ್ತೀರಾ 
ಸ್ವಾಮಿ "ಅನ್ನು, ಅವ್ನು. ಬರಾನೆ.... ” ಅಮಂದು ಮಗಳು ಮಂತಿ ತಿಗ ಹೇಳ್ತಾಳೆ. ಮಂತ್ರಿ 
ಅವಳು ಹೇಳೆಂಗೆ ಮಾಡಾನೆ. ಸರಿ ಗುರು ಒಪ್ಪಾನೆ. ಆದ್ರೆ ನಾನು ಕೇಳಿದ್ದು ಕೊಡ್ಬೇಕು 
ಅಂತ ಷರತು ಹಾಕಾನೆ. `ನೀನು ಏನೇ ಕೇಳಿದೂ ಕೊಡೋಕೆ ತಯಾರು ಸ ಸ್ವಾಮಿ 


16 / ಜನಪದ ಕಥಾ ಕಣಜ ಈರಬಡಪ 


ಅಂತಂದು ಅವನ್ನ ಕರ್ಕಂಡು ಮಧ್ಯಾನದೊಳಗೆ ರಾಜನ ಮನೆಗೆ ಮಂತ್ರಿ ಬಂದ. 
“ಇಗಳ್ರೀ ಸ್ವಾಮೆ ತಂದೀನಿ ನೋಡಲ್ಲಿ” “ಏನ್ರೀ ಕಲಿಸ್ತೀರಾ,” “ನಾ ಕೇಳಿದ್ದು ಕೊಡೀನಂದ್ರೆ 
ಕಲಿಸ್ಟೇನೆ.” ನೀನು ರಾಜನಾದ್ರೆ ಇವತ್ತು ಸಾಯಂಕಾಲದೊಳಗೆ ಊರುಬಿಟ್ಟು ಆರು 
ಮೈಲಿದೂರ ಇಸ್ಕೂಲು ಕಟ್ಟು ನಿನ್ನಕ್ಕು ಐದು ಜನ ನಾನೊಬ್ಬ ಆರು ಜನ. ಆರು 
ತಿ೦ಗಳಾಗೋ ವರ್ಗೊ ಬತ್ತೇವು ಏರು. ನಿಮ್ಮಕ್ಕಳನ್ನು ಕಳಿಸಿಕೊಡು ಈಕಡಿಕೆ ಅಂತಂದು 
ಅವ್ರನ್ನ ಕರ್ಕೊ೦ಡೋಗಿ ಕೂಡ್ಕಂಬಿಟ್ಟ ಆರು ತಿಂಗಳು ಮಾತಾಡಿದ್ದು ಮೂರೇ ತಿಂಗಳು 
ಒಳಗಾಗಿ ಬೇಕಾದಂತೆ ವಿದ್ಯೆ ಕಲಿಸಿಬಿಟ್ಟ. ಎಲ್ಲಾರ್ಲಿನ ಚಿಕ್ಕ ಹುಡುಗನಿಗೆ ಬಾರಿ ವಿದ್ಯೆ 
ಕಲಿಸಿ ಬಿಟ್ಟ ಆಮೇಲೆ ರಾಜನ್ಗೋಗಿ ತಿಳಿಸ್ತ. ನಿನ್ನಕ್ಕಳ ವಿದ್ಯಾಭ್ಯಾಸ ಪೂರ್ತಿ ಆಗಿದೆ 
ಅಂತ. ಅವಾಗ ರಾಜ ಒಂದು ಕ್ಲಾಸು ಮಾಡ್ರಿ ಅಂದ. ಅಲ್ಲಿ ಯಂಗಪ್ಪ ಮಾಡೋದು 
ಉರ್ನಾಕೆ ಕರಕಂಬಾ ಈ ಸುತ್ತಮುತ್ತಿನ ಮೇಷ್ಟುಗಳೆಲ್ಲ ನನ್ನ ಕೈಲಾಗಲ್ಲ, ನನ್ನ ಕೈಲಾಗಲ್ಲಾಂತ 
ಬಿಟ್ಟೋದಲ್ಲ ಅವರ್ನ ಕರೆಕಳಿಸ್ಕಂಬ್ತೀನಿ ಊರಿನಾಗೆ ಇಲ್ಲಿ ಒಂದು ಕ್ಲಾಸು ಮಾಡು. 
ಊರ್ನಾಕೆ ಕರಕಂಬಂದು ಐದು ಜನ ಮಕ್ಕಳನ್ನೂ ಸಾಲಾಗಿ ನಿಲ್ಲಿಸಿ ಗುರು ಸ್ಪಲ್ಪ 
ದೂರ ನಿಂತ್ಕಂಡು ಪುಸ್ತಕ ಕೈಲಿ ಹಿಡ್ಡ. ಇದೇ ಪಾಠ ತಗದನಂಬೋದು ಅವ್ರಿಗೇನ್ಲೊತು? 
ಅವ್ರು ಬಾಳ ಚೆನ್ನಾಗಿ ಪಾಠ ಹೇಳಿದ್ರು ಅಮ್ಯಾಲೆ ಇಡೀ ಗ್ರಾಮವೆಲ್ಲಾ ಬಾಳ ಸಂತೋಸಪಡ್ತು 
ಆವಾಗ ಮಕ್ಕಳು ಮನೀಗೆ ಓಡಿವೋದ್ವು, ರಾಜನೂ ಹೋದ. ರಾಜನಿಂದೆ ಗುರವೂ 
ಹೋದ. ನೀವೇನೇ ಕೇಳಿ ನಾನು ಕೊಡೋಕೆ ತಯಾರು ಅಮ್ತ್ರಾನೆ ರಾಜ. ನಿನ್ನ 
ರಾಜ್ಯಗೀಜ್ಯ ಏನೂ ಬೇಡಯ್ಯ ನಿಮೈದು ಜನ ಮಕ್ಕಳಲ್ಲಿ ಒಂದುಡುಗನ್ನ ಕೊಡಬೇಕು. 
ರಾಜ ನೆಲಕ್ಕೆ ತಲೆತಗ್ಗಿಸಿದ ಏನೇ ಕೇಳಿದ್ರೂ ಕೊಡೋಕೆ ತಯಾರಿದ್ದೋನು ಹುಡುಗನ್ನ 
ಕೊಡು ಅಂದಾಗ ಮಾತ್ರ ತಲೆತಗ್ಗಿಸಿದ. ಎಲ್ಲಾರಿಗಿಂತಲೂ ಹಿರೇಮಗನ್ನ ಕದ್ದ”... 
ಏನಪ್ಪಾ ನೀನು ಹೋಗ್ರಿಯೆನೋ 9 ಏನಪ್ಪಾ ನಿನ್ಗೆ ಯತ್ಹಾಗೆ ತೀಳಿತೈತಿ ನಾನು 
ಗನವಾಗಿ ವಿದ್ಯ ಕಲ್ಪಿದಿನೀ ಕಣಪ್ಪ. ಈ ಪಟ್ಟಕ್ಕೆ ನೀ ಸತ್ರೆ ರಾಜ ನಾನೇ ಕಣಪ್ಪ ಅಂದ. 
ಅವ್ನಿ೦ದ್ದನ್ನ ಕಠ್ದ “ಏನಪ್ಪಾ ನೀನು ಹೋಗ್ಗ್ಲೀಯೇನಾ ?'' ಏನನ್ಟಾ ನಾನೂ ಗನವಾಗಿ 
ವಿದ್ಯೆ ಕಲ್ಪಿದೀನಿ, ಅಣ್ಣಯ ರಾಜ ಆದ್ರೆ ನಾನು ಮಂತ್ರಿ ಆಗ್ತೀನಿ.” ಅವನಿಂದ್ಹವ್ನ ಕದ್ದ 
ಏನಪ್ಪಾ ನೀನು ಹೋಗ್ರೀಯೋ ನಾ? “ಇಲ್ಲಪ್ಪ ಅಣ್ಣಯ್ಯರು ರಾಜ ಮಂತ್ರಿ ಆದ್ರೆ 
ನಾನೊಂದು ಜೊತೆ ಎತ್ತುಗಳ ತಗೊಂಡು ಬಾಡ್ಗೆ ಪಾಡ್ಗೆ ಹೊಡೀತೀನಿ.” ಅವನ 
ಹಿಂದ್ದಾನ್ನ ಏನಪ್ಪಾ ನೀನೋಗ್ತಿಯೇನಾ ? “ಊಹು ನಾನೋಗಲ್ಲ ನಾನೊಂಜೊತೆ 
ಎತ್ತು ತಗೊಂಡು ಕೂರ್ಲೆನಾರ್ಗೆ ಹೊಡಿತೀನಿ (ಏನಪ್ಪಾ ಮಲ್ಲೇಶಿ ಎಷ್ಟು ಜನಾದ್ರು ? 
ನಾಕು ಜನಾದ್ರ ?) ಸರಿ ಕೊನೇನ್ನ ಕ್ಲ ಅವ್ನು ಬಂದು ಯಪ್ಪಾ ಯಪ್ಪ ನೀನು 
ಹೋಗಾಂದ್ರ ನಾನು ಹೋಗ್ತಿನಿ ಕಣಪ್ಪ ಹೋಗೀಯನಪ್ಪ ಮಗ್ಗೆ, ನೀನು ಹೋಗಂದ್ರ 
ಹೋಗ್ತೀನಿ. ಆಮೇಲೆ ಅದೇ ಹುಡ್ಗ ಆಳುಗಳಿಗೆ ಗುರುವಿಗೊಂದು ತನಗೊಂದು 
ಸರಿಯಾದ ಕುದ್ರೆಗಳ ಜೀನ ಮಾಡಿ ನಿಲ್ಲಿದ. ಜೀನ ಮಾಡಿ ನಿಲ್ಲು ಅಂದ್ರೇನು ಗೊತ್ತೆ? 
ಅಂದ್ರೆ ಸಬ್ರಗಿಬ್ರ ಹಾಕಿ ರೆಡಿ ಮಾಡು ಅಂತ. ಆ ಗುರುವು ನನಿಗೆ ಏನೂ ಬ್ಯಾಡಯ್ಯಾ 
ಅಂದು ಒಳ್ಳೇಬಿಟ್ಟ ಇವ್ನು ತಕ್ಷಣ ಗುರುವಿನಿಂದೆ ಯಂಗೋಗಾಕಾಗುತ್ತೆ? ತಾಯಿ 


ಜನಪದ ಕಥಾ ಕಣಜ ಈರಬಡಪು್ರ /17 ಇ 


ತಂದೆ ಬಂದು ಬಳಗ ಎಲ್ಲಾ ಆ ಮಗನ್ನ ತಡಕಂಡು ಅಳ್ತಿದ್ರು ಆಮ್ಕಾಲೆ ಆ ಹುಡ್ಗ” 
ಅಪ್ಪಾ ನಾನು ನಿಮ್ಮ ಬೀಜಕ್ಕೆ ಹುಟ್ಟಿದೆ ಬಂದು ತಿರುಗಿ  ನೋಡಿನೋ ಏನೋ - 
ನೀವ್ಯಾಕೆ ಅಲೋಸ್ವೆ ಮಾಡೀರಾ ನ ಈಗಿರೋ ಅಣ್ಣಗಳನ್ನೇ "ನೋಡ್ಕೊಂಡು 
ಸಂತೋಸ ಪಡಿ ಇಂ ತಂದ್ಲೆ "ನಮಸ್ಕಾರ ಮಾಡಿ ಸುತ್ತಮುತ್ತ ಪ್ರಜೆಗಳಿಗೆಲ್ಲಾ ನಮಸ್ಕಾರ 
ಮಾಡಿ ಕುದಿಗೆ ಕಾಲ ಹಚ್ಚಿಬಿಟ್ಟ ನದಿಗೆ ಹತ್ತೋ '೦ಡ್ನೊಡ್ಲೆ ಅಂತರಮಾರ್ಗದಲಿ 
ಆರೋಗಿಬಿಡ್ತು. ಆ ಗುರುವು ಊರು ಬಿಟ್ಟ ಅರ್ಧ ಮೈಲಿ ಹೋಗಿದ್ದ. ಆ ಉಡ್ಗನ್ನೂ 
ಎಷ್ಟು ಸಾಹಸ ಮಾಡಿ ಕುದ್ರೆ ಹೊಡದ್ರೊ ಕೂಡ ಆ ಗುರುವನ್ನೂ ಒದಗಿಸಿಕೊಂಬಕ್ಕೆ 
ಸಾಧ್ಯವಾಗಿಲ್ಲ. ಹುಡುಗನೂ ಹೊಡ್ದು ರೋಸಿಬಿಟ್ಟ ಕುದ್ರೆ ಮೇಲೆ ಅಂಗೆ ಮನಿಕಂಬಿಟ್ಟ 


ಆ ಗುರುವು ಬಾವಿಹತ್ರ ಹೋಗಿ ಒಂದಾಲದ ಮರ್ನಡೇಲಿ ಕುತ್ಸಂಡು ಎಷ್ಟೋ 
ಹೊತ್ಸೆ ಈ ಹುಡ್ಗನ ಕುದ್ರೆ ಅಲ್ಲೆ ಬಂತು. “ಏನೋ ಇಷ್ಟೋ ತಂಕನ ಕುದ್ರೆಮೇಲೆ ಮಜ 
ಮಾಡ್ಕೊಂಡು ಬಂದ್ಕ್ಯೋ? ಕಟ್ಟಾಕು ಆಕಡೆ. ಕುಡ್ಡು ಬರೋಗು ನೀರ” ಅಂತಂದ ಆ 
ಹುಡ್ಗ ನೀರತ್ರ ಹೋಗಿ ಕೈತೊಳಿಯೋಷ್ನತ್ಲೆ ಇಲ್ಲಿ ಕುಂತಿದ್ದ ಗುರುವು ಆ ಕುದ್ರನ್ನ 
ನುಂಗಿಬಿಟ್ಟ ಆಮೇಲೆ "ಲೇ ಪಾಪ, ಓಡಿಬಾರ ನಿನ್ನ ಕುದ್ರೆ ಆರ್ಯಂಡು ಊರೃಡೆ 
ವಳ್ಬೋಗಿಬಿಡ್ತು' ಅ೦ತೇಳ್ದ. ಆ ಹುಡ್ಗ ಗಾಬ್ರಿಪಟ್ಟು ಊರೃಡೆ ಓಡಾಕಚ್ಚಿದ. 'ಅಲ್ಲಿನ್ಯಾಕ 
ಹೋಗ್ತೀಯೋ ಇಷ್ಟರಲ್ಲೇ ನಿಮ್ಮೂರು ಬಿದ್ದೆ ್ಟೈತೆ “ಕುದ್ರೆ 'ಬಾ ನೀರ್ಕುಡಿ ಟೈಮಾಗುತ್ತ' 
ಅಂತಂದ. ಆ ಹುಡ್ಗ ಮತ್ತೆ ನೀರ್ಕುಡ್ಡು ಆ ಗುರುವಿನತ್ತ ಕುಕ್ಕಂಡ. ಟೈಮಾಗುತ್ತೆ 
ಅಂತೇಳಿ ಗುರುವು ಟೈಮಾಗುತ್ತೆ ಅಂತಂದ ಆ ಹುಡ್ಗ ಮತೆ: ನೀರ್ದುಡ್ಡು ಆ ಗುರುವಿನತ್ತ 
ಕುಕ್ಕಂಡ. ಟೈಮಾಗುತ್ತೆ ಅಂತೇಳಿ ಗುರುವು ಒಳ್ಳೇಬಿಟ್ಟ. ಅಂತರ ಮಾರ್ಗದಲ್ಲಿ 
ಹಾರಿಹೋಗೋ ಕುದ್ರೇನ ಒದಗಿಸಿಮ್ಮಾಕೆ ಆಗಿಲ್ಲ. “ಈ ಹುಡ್ಗ ನಡಕಂಡು 
ಒದಗಿಸಿಕಮ್ಮಾದು ಬದ್ವೆ ? ಓಡಿ ಓಡಿ ಮೈಯಿ ಕಾಲು ಕೈಯೆಲ್ಲಾ ಗಾಯ. ಒಳ್ಳೆ 
ಸಾಯಂಕಾಲದ ಹೊತ್ತು ಏಳು ಬಾಕ್ಷ ಗವಿ. ಆ ಗವಿವಳಕ್ಕೆ ಬಾಗ್ಲು ತೆಗೆದು ಶೀದ 
ಒಳಕ್ಕೆ ಕರ್ಯಂಡು ಹೋದ. ಅಲ್ಲೊಂದು ಬೆಂಚಾಕಿ ಕುತ್ವ ಅಲ್ಲಿ ಅಂದ. ಆ ಮಗ ಅಲ್ಲಿ 
ಕುಕ್ಕಂಡ. ಆಮೇಲೆ ಆ ಗುರುವು ಮೊದ್ದ ಬಾಕ್ಷನ್ನು ಹಾಕ್ತ, ಆ ಬಾಕ್ಷಿಗೆ ಒಂದು ಏಳೆಡೆ 
ಸರ್ಪ ಬಿಟ್ಟ ಇನ್ನೊಂದು ಬಾಗ್ದ ಹಾಕದ್ದ ಅದೊಂದು ಕಿರುಬನ್ನ ಕಟ್ಟಿದ. ಇನ್ನೊಂದು 
ಬಾಕ್ಷು ಹಾಕ್ಟ, ಅದ್ಧೊಂದು ಕಲ್ಲಿಬಿಟ್ಟ ಮತ್ತೊಂದು ಬಾಕ್ಷು ಆಕ್ಟ, ಅದ್ಠೊಂದು 
ಗುಂಡುದೊಬಿದ. ಇನ್ನೊ ೦ದು ಬಾಕ್ಷ ಹಾಕ್ಸ ಅದ್ಧೊಂದು ಬಾರೆ ಕಳ್ಳಿ 'ಬಡ್ಡ ಆಮೇಲೆ 
ಗುರುವು ಹೊರಗಡೆ ದ 


ಪೂರೈಸಿ ಬಿಟ್ನಲ್ಲ ಬಾಗ್ಲು. ಬಾಗ್ಗ ದಡದಲ್ಲಿ ಈ ಕಡೆ ಒಂದು ಕಲ್ಕಂಬ. ಆ ಕಡೆ 
ಒಂದು ಕಲ್ಕಂಬ, ಕಲ್ಕಂಬದ ಮ್ಯಾಲೆ ಅಡ್ಡಪಟ್ಟಿ, ಅದ್ಧೊಂದು ಗ೦ಟೆ, ಅಲ್ಲಿ ಬಾವಿ ಹತ್ರ 
ಆ ಮಗುವಿಂದು ಕುದೆ ನುಂಗಿದ್ದಲ್ಲ ಅದನ್ನ ಅಲ್ಲಿ ಬದುಕಿಸಿ ಆ ಕಲ್ಲಕಂಬಕ್ಕೆ ಕಟ್ಟಿದ. ಆ 
ಗವಿಗೂನು ಆ ಗುರುವಿನಕ್ಕ ಇರೋದುಕ್ಕೂ "ಏಳುಯೋಜ್ನೆ ಐತೆ. ಗವಿನ” ಇಷ್ಟು 
ಬಂದೋ ಬಸ್ತು ಮಾಡಿಸಿ” ಇವ್ನು ಇನ್ನೆತ್ತಾಗೆ ಹೋಗ್ತಾನೆ ಎಂತದು ಗುರುವಿನ 
ವೇಸದಾಗೆ ಇದ್ದ ರಾಕ್ಷಸಿ ತನ್ನಕ್ಕನ್ನ ಕರುಂಬರಾಕೆ ಹೋಗಿ ಬಿಡು, ಆ ಕುದ್ರೆ ಅಂತಕ್ಕದ್ದು 


18 / ಜನಪದ ಕಥಾ ಕಣಜ ಈರಬಡಪ್ಪ 


ಬಾಗ್ದಲ್ಲಿ ನಿಂತ್ಕೊಂಡು ನನ್ನ ಮಗ ಎಷ್ಟು ಹೊತ್ಗೆ ಬಂದಾನೋ ಅಂದ್ಕೊಂಡು 
ಅಬ್ರುಸಂತೈತಿ. ಈ ಹುಡ್ಗ ಒಳಗಡೆ ಕತ್ತಲು “ಗವಿಯಾಗೆ ಕುಕ್ಕಂಡು ತಪಸ್ಸು ಮಾಡಾ 
ಇದ್ದ. ಅವ್ನ ತಲೆ ಮ್ಯಾಲೆ ಸಾವಿರಾರು ರಾಜನಕ್ಷ ತಲೆಗಳು ನೇತಾಡ ಬಿದ್ದಾದೆ. ಅವತು 
ಅವನ ಸತ್ಯಕ್ಕ ಮೆಚ್ಚಿ ಶಿರಸ್ಸುಗಳು ಪಕಪಕ. 'ನಕ್ಕುಬಿಟ್ಟವು. - 


ಇದೇನು ಇಷ್ಟೊಂದು ಜನ ಇಂಗ ನಗ್ತಾರಲ್ಲ ಅಂದ್ಕಂಡು ಮ್ಯಾಲ್ಕ ತಲೆಯೆತ್ತಿ 
ನೋಡ್ಡ ಆ ಹುಡ್ಗ ಆ ಶಿರಸ್ತುಗಳು ಆ ಹುಡ್ಗನ ಕೂಟೆ ಮಾತಾಡಿದವು. ಅಯ್ಯೋ 
ಪಾಪ, ನೀನ್ಯಾಕೆ ಬಂದ್ಯೋ ? ಈ ಸೂಳೆಮಗನ್ನ ಕೈಗೆ ಸಿಕ್ಕಿಬಿಟ್ಟಲ್ಲಪ್ಪಾ ನಮ್ಮನ್ನೆಲ್ಲ 
ಇಂಗೆ ಕರಕಬಂದು ತಿಂದು ಬಿಟ್ಟು ಈ ತಲೆಗಳನ್ನೆಲ್ಲ ಇಂಗೆ ನೇತಾಟೆ ಕಟ್ಟಾನೆ. ನಿನ್ನ 
ಬಾವಿಹತ್ರ ಕುದ್ರೆ ಅರ್ಯಂಡು ಓಡೋತು ಅಂದ್ದಲ್ಲ ಆ ಗುರು ಅವ್ನೇ ಆ ಕುದ್ರೇನ 
ನುಂಗಿಬಿಟ್ಟಿದ್ದ. ಇವಾಗ ಆ ಕುದ್ರೇನೇ ಬಾಗ್ಗ ಹೊರಗಡೆಯಲ್ಲಿ ಬದುಕಿಸಿ ಕಲ್ಕಂಬಕೆ 
ಕಟ್ಟಿ ಅವರಕ್ಕನ ಕರಕಬ೦ದು ನಿನ್ನೊಬ್ಬನ, ಆ ಕುದ್ರೆನ ಈ ಇಬ್ರಾಳನ್ನ ತಿಂಬಾರು. 
ಇಂತಾ ಬದು ಮಾಡ್ತವ್ನೆ ಕಾಣಪ್ಪ...ಇದಕ್ಕೆ ಎನಾಡಬೇಕು ಸ್ವಾಮಿ ಅಂತಂದು ಆ ಹುಡ್ಗ 
ಕೇಳ್ತಾನೆ. ಅದ್ಕೆ ಅವ್ರು ಒಂದು ಉಪಾಯ ಹೇಳ್ತಾರೆ. ಅಲ್ಲೊಂದು ಕರೇಬಾನದ 
ಸೋಲು ಐತೆ ಆ ಸೋಲು ಇಳಿಸು, ಆ ಸೋಲಿನಲ್ಲಿ ಮದ್ದೆ ಸೆಟ್ಟಿಗೆ, ಅದಲ್ಲಿ ಮೂರು 
ಕೋಳಿಗುಡ್ಡು ಅದಾವೆ ಅವುನ್ನೊಂದ್ರಕೆ ಕಟ್ಟಿಗ್ಯ. ಇನ್ನೊಂದ ಸೋಲು ಇಳಿಸು ಅದಲ್ಲಿ 
ಅಸೇ ಮಾಂಸೆ ಐತೆ. ಅದ್ನೊಂದು ಸೋಲು ಇಳಿಸು ಅದ್ರಲ್ಲಿ ಒಂದು ಕವ್ಗೋಲು ಐತೆ 
(ಕವ್ಲೋಲು ಅಂದೇನು ಗೊತ್ತೆ?) ಸರಿ, ಅದ್ದತಗೊಂಡು ನಿನ್ನ ಕಂಕುಳದಾಗ ಸಿಗಿಸ್ಸ | 
ಇನ್ನೊಂದು ಸೋಲು ಇಳಿಸು ಒಂದಗ್ಗ ಐತೆ ನಡುವ್ಗೆ ಕಟ್ಟ. ಇನ್ನೊಂದು ಸೋಲು 
ಇಳ್ಸು ರಾಕೃಸೀವು ಮಂತ್ರವೆ ಅವನ್ನ ಕೈಯಿಗೆ ಹಿಡ್ಕೊಂಡು ನಿನ್ನ ಬುದ್ದಿ ಇದ್ದಂತೆ ನೀನು 
ವಳ್ಬೋಗಪ್ಪ-ಮಗ್ಗೆ...ಅಮ್ತಾನ ಆ ಶಿರಸ್ಸುಗಳು ಹೇಳಿದವು. 


ಆಮೇಲೆ ಆ ಹುಡ್ಗ ಆ ಸಾಮಾನೆಲ್ಲ ಒಂದ್ರಾಕಾಕಿ ಅವನತ್ರ ಇಟ್ಕೊಂಡು ಮೊದ್ರ 
ಬಾಕ್ಸು ತಗ್ಗ, ಏಳಡ ಸರ್ಪ ಬೋರ್ಮಲಿತಾ ಎದ್ದು ನಿಂತು ಬಿಟ್ಟು. ಅದ್ಧೆ ಆ ಕೋಳಿಗುಡ್ಡನ್ನ 
ಉಳ್ಳುಬಿಟ್ಟ ತಿನ್ನಾಕೆ ಆ ಸರ್ಪ ತಲೆತಗ್ಗಿಸಿ ಬಿಡ್ತು. ಆ ಮೇಲೆ ಆ ಹುಡ್ಗ ಆ.ಕಡೆ 
ನೆಗೆದುಬಿಟ್ಟ ಇನ್ನೊಂದು ಬಾಗ್ಗಲ್ಲಿ ಹೋಗಿ ಅದನ್ನ ತೆಗೆದ ಕಿರುಬ ಅಡ್ಡಬಂತು. ಅದ್ಕೆ 
ಅಸಿ ಮಾಂಸ ಮುಂದಿಟ್ಟ ಅದು ತಿಂಬಾಕೆ ಬಗ್ಗು ಆಮೇಲೆ ಆಕಡೆ ನೆಗ್ನ. ಇನ್ನೊಂದು 
ಬಾಕಲತ್ರ ಬ೦ದ ಕಳ್ಳಿ ಅಬ್ಬರಿಸಿಕೊಂಡು ಬಂತು. ಈ ರಾಗಿಹಿಟ್ಟನ್ನ ಕದ್ರಿ ಮುಂದಿಟ್ಟ 
ಅದು ತಿನ್ನಕ್ಕಾಗಿ ತಲೆತಗಿಸಿಬಿಡ್ತು ಆ ಮೇಲೆ ಆ ಕಡೆ ನೆಗೆದುಬಿಟ್ಟ. ಇನ್ನೊ ೦ದು ಬಾಗ್ಗೆ 
ತೆಗೆದುಬಿಟ್ಟ ಬಾರಲ್ಲಿ ಬಾರೆಕಳ್ಳಿ  ಬಡ್ಡಿತ್ತು ಈ ಕವ್ಲೋಲು ತಗಂಡು ಬಾರೆಕಳಿ ಅರಗುಮಾಡ್ಡ 
ಆ ಮೇಲೋಗಿ ಇನ್ನೊ ಂದುಬಾಗ್ಗು ತೆಗ್ಡ. ಗುಂಡಿತ್ತು ರಾಡಿ ಕಾಲಾಗೆ ಒದ್ದ ಆಮೇಲೆ 
ಕುದ್ರೆ ಅಂತಕ್ಕಂತಾದ್ದು. "ಅಪ್ಪಾ ಮಗ್ನೆ ಸರ್ರನ ಬಾ ಅಲ್ಲೆ ರಾಕ್ಷಸಿ ಬರ್ತ ಐತೆ ನನ್ಗೆ ಇಲ್ಲ 
ಕಾಣೆ 43 ನೀನೆಷ್ಟೊತ್ತಿಗೆ ಬ ಅಂತ ಕಾದಿದ್ದೆ ನಾನು. 'ಅತ್ಕೋ ನನ್ನೇಲೆ 
ಮನಿಕ್ಸಂಡು ನನ್ನೊಟ್ಟೆ ಅಡೇಲಿ ನಿನ್ನ ಬೆನ್ನ ಮ್ಯಾಕ ಅಗ್ಗ ಬೆಕ್ಕಂಬಿಡು ನಾನು ಮ್ಯಾಲೆ 
ಆಬ್ರಿಡಿನೀ. ರಾಕ್ಷಸಿ ಮಂತ್ರ ಕೈಯಾಗೆ ಐದವೋ?” `ಹೌದು ಐದಾವೆ” “ನಾನು 


ಜನಪದ ಕಥಾ ಕಣಜ ಈರಬಡಪ್ರ /19 ಪಾಲ 


ಒಲ್ಹನೇನಪ್ಪ ಮಗನೆ”....ಅಂತೇಳಿ ಹಾರಿಬಿಡ್ತು ಆ ಕುದ್ರೆ. ಬಾಗ್ಗ ಪಂಚೇಲಿರವ ಗಂಟೆ 
ಡಣಿಡಣಿ 'ಅಂದುಬಿಡು. ಆ ರಾಕ್ಷಸಿಗೆ ಆ "ಸಬ ಕೇಳಿಬಿಡು. ಆ ಕೂಡ್ಳೆ ರಾಕ್ಷಸಿ” 
ಅಕ್ಕನಕೂಟ “ಅಕ್ಕ ಅಕ್ಕ ಮನೇತ್ರ "ಏನೋ ಅನಾನುಕೂಲವಾಗ್ಯತಿ ಅಂತೇಳಿ ಸರ್ರನೆ 
ಬಂದು ಬಿಡ್ತು ಗವಿಬಾಗಿಗೆ. ಇಲ್ಲಿ ಬಾಗ್ಗೆಲ್ಲ ಆರೋಡಿದಿದ್ದು ಅದ್ಕ ಬಾರಿ ಹೊಟ್ಟೆ 
ಉರಿದುಬಿಡು. ಆ ರಾಕ್ಷಸಿ ಅಂತಕ್ಕಂತದ್ದು ಅ ಬಸಿಕೊಂಡು. ತಿಂದೇನು ತೇಗೇನು 
ಅಮ್ತಾನ ಒಳ್ಳುಬಿಡ್ತು. ಈ ರಾಕ್ಷಸಿ" ಒಳ್ಳೊಗೋದ್ರೊಳಗಾಗಿ ಆ ಕುದ್ರೆ ಆ ಮಗ್ನ 
ತಗೊಂಡು ಏಳು ಯೋಜ್ನ ಹೋಗಿತ್ತು. ಈ ರಾಕ್ಷಸಿ ಒಂದೈದು ನಿಮ್ಸಿದಲ್ಲಿ ಹೋಗಿ 
ಆ ಕುದ್ರೆನ್ನ ಒದಗಿಸಿಕ೦ಬಿಡ್ರು. ಆವಾಗ ಕುದ್ರೆ ಮ್ಯಾಲೆ ಮನಗಿದ್ದಲ್ಲ ಆ ಹುಡ್ಗನ್ನೆ ಆ 
ರಾಕ್ಷಸಿ ಕಂಡ ಕೂಡ್ಲೆ ಹೆದ್ರಿಕೆ ಆತು. ಆ ಕೂಡ್ಲೆ ಅವನು ಒಂದು ಮಂತ್ರದ್ದು ಕಲ್ಪಳ್ಳು 
ಕೆಳಗೆ ಹಾಕ್ಚ. ಆಗ ಅದು ಒಂದು ಬೆಟ್ಟವಾಗಿಬಿಡ್ತು ಆ ಬೆಟ್ಟವೆಲ್ಲಾ ತುಂಬಾ ಚಳಿಯಿಂದ 
ಕೂಡಿತ್ತು. ರಾಕ್ಷ ಬೆಟ್ಟದಲ್ಲಿ ತೂರ್ಕೊಂಡು ಮೈಯೆಲ್ಲಾ ಗಾಯ ಕೈಯೆಲ್ಲಾ ಗಾಯ 
ರಾಣಾರಂಪಾಮಾಡ್ಭಂಡು' ಕಾಡಿಗೆ ಒಳ್ಳುಬಿಡು. " ಅಷ್ಟೊಳಗಾಗಿ ತರ” ಏಳು "ಯೋಜ್ನ 
ಹೋಗಿತ್ತು ಕುದ್ರೆ. 


ತಿರ ಹೋಗಿಬಿಟ್ಟ ರಾಕ್ಸ ಆ ಕುದ್ರೆನ ಒದಗಿಸಿಕೊಂಡುಬಿಡ್ತು. ಆವಾಗ ಹುಡ್ಗ 
ಬಂತು ಬಂತು ಅಂತ ಕೂಗಾಡ್ಕಂಡ. ಆಗ ಕುದ್ರೆ, ಅಪ್ಪಾ ಮಗ್ನೆ ಇನ್ನೊಂದು ಮಂತ್ರ 
ಹಾಕು ಅಂತು. ಅದು ಆಕಾಸ್ಲೂ ಭೂಮಿಗೂ ಅಗ್ನಿಯಾಗಿ ಉರೀತಿತ್ತು. ಆ ರಾಕ್ಷ 
ಅ೦ತಕ್ಕಂತಾದ್ದು ಆ ಬೆಂಕಿವಳಗೆ ನುಗ್ಗಿ ಬಿಟ್ಟು ಮೈಯೆಲ್ಲಾ ರಾಣರಂಪಾ ಮಾಡ್ಕಂಡು 
ಕಡಿಕೆ ಒಲ್ಬು ಬರೋವೊತ್ಸೆ ಕುದ್ರೆ ಮತ್ತೇಳು ಯೋಜ್ನ ಹೋಗಿತ್ತು. ಈ ರಾಕ್ಷ ತಿರ್ಗ 
ಹೋಗಿ ಒದಗಿಸಿಕೊಂಡುಬಿಡ್ತು. ಆವಾಗ ಮತ್ತೆ ಇನ್ನೊಂದು ಮಂತ್ರ ಹಾಕ್ಚ ಆವಾಗ 
ದೊಡ್ಡದೊಂದು ಸಮುದ್ರ ಆತು. ಅಲ್ಲಿಗೆ ಸುಸ್ತೂಡೆದು ರಾಕ್ಸ ನಿಂತುಬಿಡ್ತು. ಆ ಹುಡನೂ 
ಕುದ್ರ ಸಮುದ್ರದ ಆಕಡ್ಗೆ ಆದ್ರೆ, ರಾಕ್ಷಸಿ ಈಕಡೆ ಗಡ್ಕಾಗೆ ನಿಂತೈತಿ. ಊಗ್ಲಿಕ್ಕಿ ರಾಕ್ಷಸಿ 
ಕುದುರೆಗೆ ಹುಡ್ಸುನಿಗೆ ಹೇಳ್ತು. “ಲೇ ಕುದ್ರೆ ನಾನ್ತಿಂಬತುತ್ತು ನೀನ್ಷಕಂಡು ಹೋಗ್ತೀಯ 
ಇನ್ನೆಂಟು ದಿನ ಅಂಬಾದ್ರೊಳಗೆ ನೀನೆಲ್ಲಿದ್ರು ಬಿಡ್ಬಂತೆ ನಾನು ತಿಂಬದ ಮ್ಯಾಲೆ ನನ್ನ 
ರಾಕ್ಷಸಿ ಅಮ್ತ ಕರಿಬ್ಯಾಡ ಹೋಗು ಅದೆಲ್ಲಿ ಬಚ್ಚಿಕಮ್ಮ್ಯಾಬಚ್ಚಿಕ್ಕ'' ಅಂತ ಶಾಪಕೊಟ್ಟು 
ಹಿಂದಕ್ಕೆ ತಿರುಗಿಬಿಡ್ತು. 


ಆ ಮೇಲೆ ಆ ಕುದ್ರೆ ಹೋಗ್ತಿರಬೇಕಾದ್ರೆ “ಏನಪ್ಪಾ ಮಗ್ನೆ ನನ್ನ೦ತ ಕುದ್ರೆ ಈ 
ಪರಪಂಚಾದಾಗೆ ಇಲ್ಲ ನಾನು ಪಂಚಕಲ್ಯಾಣಿ ಕುದ್ರೆ. ನಿನ್ನಂತ ಹುಡ್ಗ ಪರಪಂಚದಾಗೆ 
ಇಲ್ಲ. ನಾವಿಬ್ರಾಳು ಎಗ್ಗುರುತಾಗಿ ಎಲ್ಲಿಗೋದೂನು. ಸಿಕ್ತಾ, ಇದಿವಿ. ಇದ್ದೆ ಎನ್‌ ಬುದ್ದಿ 
ಹುಡ್ಕಾನ?” ಅಂಗಂದ್ಧಮ್ಹಾ ಆ ಹುಡುಗನ್ನೆ ಹೊತ್ಕೊಂಡು ರೋಡಗುಂಟನೆ ಹೋಗಾ 
ಇತ್ತು. "ಅಲ್ಲೊಂದು ಬಡಕುದ್ರೆನ್ನ ರೋಡ್ನಲ್ಲಿ ಒಡ್ಡು ಒಡ್ಡು ಲಾಸೆಬ್ರಿಸಿ ಒಂದು ಶರಂಡಿ 
ಕಡೆ ದಬ್ಬಿ ಅದೇ ಹೋಗಿದ್ರು. ಅದು ಸತ್ತು ಬಿದ್ದಿತು ಅದು ಈ ಪಂಚಕಲ್ಯಾಣಿ ಕುದ್ರೆಗೆ 

ಆ ಬಡ “ಕುದ್ರೆ ಕಂಡುಬಿಡು. “ಅಪ್ಪಾ ಮಗ್ನೆ ಇಲ್ಲೊಂದು ಬಡ ಕುದ್ರೆ ಸತ್ತು ಬಿಟ್ಟೈತಿ. 
ಚ೦ದ್ರಾಜ್ಯ ತಗಂಬಿಟ್ಟು ಇಳಿದು ಆ 'ಕುದೆ "ಎಂಗೆ ತೋ ಅಂಗೆ ಶರ್ಮ ತಕ್ಕಂಬಿಡಪ್ಪ 


20/ಜನಪದ ಕಥಾ ಕಣಜ ಈರಬಡಪ 


ಮಗ್ನೆ.” ಆ ಹುಡ್ಗನೂ ಚಂದ್ರಾಜ ತಗಂಡು ಆ ಕುದ್ರೆಯಂಗೈತೋ ಅಂಗೇ ಸುಲಿದು 
ಬಿಟ್ಟ. “ಅಪ್ಪಾ ಮಗ್ನೇ ಆ ಶರ್ಮವನ್ನೂ ಮಡ್ಲಿ ಒಂದೈಗಿಟ್ಟುಕೊಳ್ಳಪ್ಪ” ಅಮ್ತಾ' ಹೇಳು 
ಇನ್ನೂ ಮುಂದೆ ಹೋದ್ರು. ಅಲ್ಲೊಬ್ಬ ಸಾಬ್ರಜ ಬಸ್ಸಿನ ಅಡೀಕೆ ಬಿದ್ದು ಸತ್ತು ಬಿಟ್ಟವ. 
ಅವ್ನ ಶರಂಡಿಗೆಳೆದು ಅದೇ ಹೋಗಿಬಿಟ್ಟವ್ರೆ. ಅದ್ನ ಈ ಕುದ್ರೆ ನೋಡಿಬಿಡ್ತು. “ಅಪ್ಪಾ 
ಮಗ್ನೆ ಅವಜ್ಜಯೆಂಗದನಾ ಅಂಗೆನೇ ಶರ್ಮ ತಗೋ"... ಆ ಹುಡ್ಗ ಇಳಿದುಬಿಟ್ಟು 
ಚ೦ದ್ರಾಜ್ಯ ತಗಂಡು ಅವಜ್ಜ ಯಂಗದನೋ ಅಂಗೆ ಶರ್ಮವನ್ನ ತೆಗೆದುಬಿಟ್ಟ ಅವಾಗ 
ಬಡಕುದ್ರ ಶರ್ಮನ ಪಂಚಕಲ್ಯಾಣಿ ಕುದ್ರೆಗೆ ಹಾಕ್ಚ. ಬಡಜ್ಜನ ಶರ್ಮನ ಆ ಹುಡ್ಗ 
ಆಕೊ೦ಡ. ಬಡ್ಕೇಬಡ್ಕ ಆಗಿಬಿಡ್ತು ಆ ಕುದುರೆ. ಪಟ್ಟದತ್ತ ಹೋದ್ರು. ಅದಕ್ಕೆ ಏಳು 
ಸುತ್ತಿನ ಕ್ಷಾಟೆ, ಆ ಕ್ವಾಟೆ ಹೊರಗೆ ಒಂದು ಹನುಮಂತ್ರಾಯನ ಗುಡಿ. ಆ ಗುಡಿಯೊಳಗೆ 
ಬಡಜ್ಜ ಬಡಕುದುರೆ ಇಳುಕೊಂಡ್ರು ಈ ಪಟ್ಟದಾಗೆ ಏನು ನಡೀತಪ್ಪ ಅಂದ್ರೆ...ಪಟ್ಟದಾಗೊಬ್ಬ 
ದೊರೆ, ಆ ದೊರೆಗೆ ಮೂರು ಜನ ಹೆಣ್ಮಕ್ಕು ಅದ್ರಾಗೆ ಇಬ್ರಾಳ್ಬು ಮದುವೆ ಆಗೈತಿ. 
ಇನ್ನೊಬ್ಬಳದು ಮದ್ವೆ ಆಗಿಲ್ಲ. ಅದ್ಕೆ ಆ ದೊರೆ ಏನಂತ ಬೋರ್ಡು ಆಕಿಸ್ತಾನಂದ್ರೆ 
ಏಳು ಸುತ್ತಿನ ಕ್ವಾಟಿ ಹೊರಗೆ ದಿವ್ಸಾ ಅಲ್ಲಿಗೊಂದು ಹುಲಿ ಬರುತ್ತೆ. ಯಾರು ಬಂದ 
ಹುಲಿ ಹೊಡಿತಾರೋ ಅವ್ನಿಗೆ ನನ್ನ ಮಗಳನ್ನ ಕೊಟ್ಟು ಈ ಚಳ್ಳಕೆರೆ ಪಟ್ಟಕೆ ರಾಜ್ನಾಗಿ 
ಬಿಡ್ತೇನೆ...ಅಮ್ಮಂದು ಬೊರ್ಡು ಹಾಕಿಸಿದ್ದ. ಅದ್ನ ಹೊರಗೆ ಬಡಜ್ಜ ಬಡ ಕುದುರೆ 
ನೋಡಿದ್ದು, “ಅಪ್ಪಾ ಮಗ್ಗೆ ಇಲ್ಲಿಗೊಂದು ಹುಲಿ ಬರುತ್ತಂತೆ ನಾನು ಸಿನ್ನದಲ್ಲಿ ಆಗಿನಿ. 
ನೀನು ಬಂಗಾರದ ನೊಣ ಆಗು. ಚಂದ್ರಾಜ್ಯ ತಗ ಊರಬಾಕ್ಷ ಕಲ್ಲಿಗೆ ಹೋಗಿ 
ಆತ್ಮಮ್ಮಾನ. ಹುಲಿ ಬಂದಾಗ ನಾನು ಲೊಚ ಲೊಚ 'ಅಂತ ಹಲ್ಲಿ ನುಡ್ಡಂಗೆ ನುಡಿತೀನಿ. 
ನೀನು ಕತ್ತಿ ಒಳ್‌ ಬಿಡದಂಗೆ ಎತ್ತಿಹೊಡೆದುಬಿಡು ಆಮೇಲೆ ಕೊನೆ ಬಾಲ ಕಿವಿ 
ಕೊಯ್ಯಳಪ್ಪ” ಅಂತೆಳ್ತು. ಆ ಉಡ್ಗ ಅವಜ್ಜ ಹೇಳ್ದಂಗ ಮಾಡ್ದ 

“ಸ್ವಾಮಿ ಸ್ವಾಮಿ ಐದಿರಾ, ನಮ್ಮ ವ್ರಾಲೆ ಒತ್ತೇವು ಭರಣಿ ಎಲ್ಲಾ ಮಾಡ್ತಾ ಐದಾರ 
ದಿನ ಬಾಳ ಚೆನ್ನಾಗೈತೆ. ಹುಲಿ ಹೊಡೆದುಬಿಟ್ಟೆ ನಾನು. ಮದ್ವೆ ಪ್ರಯತ್ನ 
ಇಟ್ಟುಕೊ೦ಂಡುಬಿಡಬೇಕು'” ಅಂತ ಒಬ್ಬ ಅಗ್ರ ಹೇಳ್ತಾನೆ. ಅಯ್ಯೋ ಅಯ್ಯೋ ತಡಿಯಪ್ಪಾ 
ಬೋರ್ಡು ಹಾಕಿರೋದೆ ಬದ್ದ ಅದೀಲೋಗೋ ದಾಸಯ್ಯಗಾಗಲಿ ಕೊಡಬೇಕು. 
ಅದೆಂತ ಮಾತು? ಯಾರ್ನನ ಕೇಳನ. ಹೇಳಾನ ಒಬ್ರೂ ಕಾಣದಂತಾಗೈತೇನು ಕೆಲಸ... 
ಇಡೀ ಪ್ರಜೆಗಳನ್ನ ಕರೆಕಳಿಸಿದ. ಏನಪ್ಪ ನೀನೋಡ್ಚ್ಯ “ಇಲ್ಲ ಸ್ವಾಮಿ.” ಇಂಗೇನೆ ಒಂದು 
ಕಡೆಯಿಂದಾನಾ ಸಿನಿಮಾದಾಗೆ ಟಿಕೆಟ ತಗೊಂಡು ಎಂಗೆ ಒಳಗೆ ಬಿಡ್ತಾರೆ ಅಂಗೆ 
ಒಂದು ಕಡೆಯಿಂದಾ ವಿಚಾರಣೆ ಆಯ್ತು ಆ ಮೇಲೆ ದೊರೆ... “ಏನೋ ಪುರವೆಲ್ಲಾ 
ಆಯೇನೋ” ಅಂತ ಕೇಳ್ದ. “ಆಯ್ತು ಸ್ವಾಮಿ ಆದ್ರೆ ಆ ಊರು ಹೊರ್ಗಡೆ 
ಹನುಮಂತಾಯನ ಗುಡಿಯಾಗಿ ಒಂದು ಬಡಕುದ್ರೆ ಬಡಜ್ಜ ಐದಾರೆ. “ಮತ್ತೆ ಅವ್ರನ್ನ 
ಕರೆದು ಬರಾಗು ಅವ್ರು ಎಂತಾವ್ರು ಅಂತ ಅಮಾನೆ ರಾಜ. ಅವಾಗ ಅವಜ್ಜನ ಕೈ 
ಹಿಡಿದು ಆ ಕುದ್ರೆ ಹೊಡ್ಕಂಡು ದೊರೆ ಹತ್ರ ಕರ್ಕಂಡು ಹೋದ. 'ಏನಜ್ಜ ಹುಲ 
ಹೊಡೆದಿದ್ಕ?'..."ಹೌದು ಸ್ವಾಮಿ...ನಾನೇ ಹೊಡ್ಡೆದ್ದು'...'ಎನ್‌ ಕುರು'...ಕಿವಿಬಾಲಕುರ್ತು'... 


ದ ಜನಪದ ಕಥಾ ಕಣಜ ಈರಬಡಪು /21 

ಅದಕ್ಷಾಕ್ಷವು ಯಾತ್ರವು)...ಮೋಟು ಕಿವಿ ಮೋಟುಬಾಲ....ಹಿ೦ಗೆ ನಡೀತು ರಾಜ 
ಮತ್ತು ಅಜ್ಜನ ಮಾತುಗಾರಿಕೆ ಅವಾಗ ಅಗಸನ ಮೋಸ ಮೋಸಗಾರಿಕೆ ನೋಡಿ 
ಅರಸ ಕ್ವಾಪಗೊಂಡು “ಆಕ್ರಲಾ ಅವನ್ನ ಸುಣಕಲ್ಲು ಬಿರಿಗೆ”....ಅಂತೇಳಿ ಅವನ್ನ 
ಸುಣಕಲ್ಲುಬಿರಿಗೆ ಆಕಿಸಿದ್ದೂ ಆಯ್ತು ಆಮೇಲೆ ರಾಜ... . ಅಯ್ಯೋ ಪ ಪಾಪ ಅಗಸ್ಲೋನು 
ದಿಮ್ಮನಾಗದ್ರೂ ಇದ್ದ ಕೊಳಕುನಾತ "ನಾರ್ರಾನೆ ಈವಜ್ಞ. ಇವನಿಗೆ ಎಂಗಪ್ಪಾ ಕೊಡೋದು 
ನನ್ನಗಳನ್ನ > ಅಂತ "ಚಿಂತೆ ಮಾಡಾನೆ. ಅಕ್ಕಗಳು ಆ ಹುಡ್ಗಿ ಮುಂದೆ ನಗೆಯಾಡಾರೆ. 
ಆ "ಹುಡ್ಗಿ. “ಅಕ್ಕ ನೀವ್ಯಾಕೆ ನಗೋದು ನನಿಗೆ ಅವ್ನೆ ಗಂಡ. ಪಾಲಿಗೆ ಬಂದದ್ದು 
ಪಂಚಾಮೃತ ನನ್ನೆ ಸಕಲ ಸಂಪತ್ತೂ ಅವನೆ ನೀವ್ಯಾಕೆ ನಗೋದು...” ಅಂತೇಳಿ 
ಅವಜ್ಜನ್ನೆ ಅವಳು "ಮದ್ವೆ ಆಗ್ತಾಳೆ. ಆದ್ರೆ ರಾಜನ್ನೆ ಸ್ವಲ್ಪ ಯೋಜ್ನೆ ಆಯ್ತು ಮಗಳನ್ನು 
ಮುದುಕನ್ಗೆ ಕೊಟ್ಟುಬಿಟ್ನಿಲ್ಲಾ ಅಮ್ಮಾ ಈ ಇಬ್ರನ್ನ 'ಮನೆಯಾಗೆ ಒಬ್ರೂ ಸಿರಂಗಾಗಿಬಿಟ್ಟು 
ಬಡಕುದುರೆಗೂ, ಬಡಜ್ಜ೦ಗೂ ಆ ಮಗಳಿಗೂ ವಾಸಮಾಡಾಕೆ ಬ್ಯಾರೆ ಒಂದು ಮನೆ 
ಕಟ್ಟಿಸಿ ಅದ್ರಾಕೆ ಬಿಟ್ಟು ದಿವ್ಸಾ ಒಂದು ಹೂವಜ್ಜಿಯನ್ನು ನೇಮಿಸಿದ ರಾಜ. 


ಇಂಗೆ ಒಂದು ನಾಲಕ್ಕಾಲ ಬಾಳಿಕೊಂಡು ಹೋದ್ರು. ಬಾಳಿಕೊಂಡು ಹೋದ 
ಕಾಲ್ದಲ್ಲಿ ರಾಜನ -ಆಳೇರು ಒಂದು ಬ್ಯಾಟಿಮಾರ್ಗ ಹೋದ್ರು ದಂಡುದಳ ಎಲ್ಲಾ 
ಕರ್ಕಿಂಬಿಟ್ಟು ಬೇಕಬೇಕಾದ ಬಟ್ಟೆ ಬರೆಗಳನ್ನೆಲ್ಲಾ ಇಟ್ಕೊಂಡು ಕೈಗೆ ವಾಚು ಕಟ್ಟಿಕೊಂಡು 
ಆನೆ ವಂಟೆಗಳನ್ನು ಹೊಡ್ಕೊಂಡು ಊರಹೊರಗೆ ಬ್ಯಾಟಿಗೆ ಹೊರಟುನಿಂತ್ರು. ಆಮೇಲೆ 
ಬಡಜ್ಜ ಹೆಂಡ್ತಿಗೆ ಹೇಳ್ದ “ಏನೆ ಏನೆ ನಿಮ್ಮಾವುಗಳೆಲ್ಲಾ ಬ್ಯಾಟೆ ಮಾರ್ಗ ಹೋಗ್ತಾರಂತೆ. 
ನನಗೂ ಬೇಜಾರು ಆಗ್ಗೆ ತಿ ನಾನವ್ರ ಜೊತೆ ಹೋಗಿ ಬರ್ತೀನಿ.” ಅಂತೇಳಿ ಹೆಂಡ್ತಿನ 
ಕೇಳಿದ. "ಕಂಡ್ರು ಸೇರ್ಸೋರು ಕರಕಂಡುಬಾದುಬದ್ದೆ ನೀನು ನೂಕಿದ್ರೆ ನೂರು ತಾಕೆ 
ಬೀಳೀಯ. ಅವರು ಒಳ್ಳೆ "ಜನರಲ್ಲ ಎನು ಬ್ಯಾಡ” ಅಮಂದು ಹೇಳ್ತಾಳೆ... ಇಲ್ಲಾ ಕಣ 
ನಂಗೆ ಬಾಳ ಬೇಜಾರಾಗ್ಗೆ ತೆ ನಾನು ಹೋಗೇಬೇಕು. ಅಂತೇಳಿ “ಅವರ ಜೊತೆಗೆ 
ಹೊರಟೇಬಿಟ್ಟ ಅವತ್ರ ಹೋಗ್ತಾನೆ ಬಡಜ್ಜ ಬಡಕುದುರೆ ಅಕ್ಕೊಂಡು. ಆ ಅಳೇರಲ್ಲ 
ಏ ಮುದ್ದ ನೀನ್ಯಾಕೆ ೩ ಬಂದು ನಮ್ಮ ತಾವ- ಒದ್ದಾಡ್ರೀಯ ಏನಾಗುತ್ತೆ ನಿನ್ಶೈಲಿ ಬ್ಯಾರೆ 
ಎಲ್ಲಾನ ಹೋಗು ಕೊಳಕನಾತ ನಾರೀಯ ಅಂಗೇನ. ನಾವು ನೋಡು. ನಿಂಗಿದೀವಿ 
ಗಬ್‌ ನನ್ನಗ ಈ ಚೋಟುದ್ದ ಮೀಸೆ ಬಿಟ್ಕೊಂಡು ನೂಕಿದ್ರೆ ಮೂರುತಾಕೆ ಬೀಳಂಗವ್ನೆ 
ಬ್ಯಾಟೆ ಮಾರ್ಗ ಹೋಗತೀನಿ ಅಂತ ಬಂದವ್ನೆ ಹೋಗಾ ಅತ್ತೆತ್ಲಾಗನ್ನ ನೀನೊಂದು 
ಕಡೀಕೆ. ನಮ್ಮ ಜೊತೆ ಬಂದೆ ಅಂದ್ರೆ ಹೇತಗಮ್ಮಾಂಗೆ ಒದ್ದು ಬಿಡ್ತೀವಿ...” ಅಂದ್ರು. 
ಅವಾಗ ಈವಜ್ಜ “ಅಪ್ಪ ಸ ಸ್ವಾಮಿಗಳಿರಾ ಏನೊ ನನ್ಗೆ ಬೇಜಾರಾಯ್ತು ಬಂದೆ. ನಾನು 
ನಿಮ್ಮನ್ನೇನು ಮಾಡ್ತೀನಪ್ಪ” ಅಂದ. ಏನೂ ಬ್ಯಾಡ ಹೋಗುದು ಅಂತೇಳಿ ಅವೆಲ್ಲ 
A ಕಡಿಗೆ ಹಾದಿ ಇಡದ್ರು ಇವನಿಗೆ ಬದು ಕಡೆ ಅದಿ ತೋರಿಸಿದ್ರು. ಈವಜ್ಜ 
ಒ೦ದು ದಿನ್ನಿ ಮರೆಯಾಗತಂಕ ಸುಮ್ಮಿದ್ದು ಆಮೇಲೆ ಬಡಕುದ್ರೆ ಶರ್ಮ ಉಗಿಸ ಕಂಬಿಟ್ಟ 
ಅವರ ಮ್ಯಾಲಾಸಿ ಏಳು ಯೋಜ್ನೆ ಹಾರಿಸಿಬಿಟ್ಟ ಇಡೀ ಪ್ರಪಂಚದಾಗೆ ಕಾಡುಪ್ರಾಣಿಗಳು 
ಎಲ್ಲೆಲ್ಲಿ ಅದಾವೋ ಅವೆಲ್ಲವೂ ಒಂದೂ ಅವರಿಗೆ ಸಿಗದಂತೆ ಹಿಡಿದುಬಿಟ್ಟು ಒಂದು 


22 / ಜನಪದ ಕಥಾ ಕಣಜ ಈರಬಡಪ್ಪ 


ತ್ವಾಟ ಮಾಡಿಬಿಟ್ಟು ಅದೆಕೆಲ್ಲಾ ಕೂಡಿಬಿಟ್ಟ ಆ ತ್ವಾಟದತ್ರ ಒಂದು ಬಾವಿ. ಒತ್ತು ಹುಟ್ಟಿ 
ಬರೋಸಮಯ. ೧ ಬವಿಹತ್ರ ಆ ಪಂಚಕಲ್ಯಾಣಿ ಅಂಬೋಕುದೆ ಕಟ್ಟವ್ನೆ. "ಅವ್ನೂ 
ಬಾವಿಗಡೆಗೆ ಕುಂತ. ಸೂರ್ಯನಾರಾಯಣನೇ 0ರ ರೀತಿ ಹುಟ್ಟಿದ್ರೆ ಠಃ ಹುಡನೂ 
ಆ ಪಂಚಕಲ್ಯಾಣಿ ಎ೦ಬ ಕುದ್ರೆ ಒ೦ದು ರೂಪಿಲಿ ಕಾಣಸಾವೆ. 


ಇತ್ತ ಬ್ಯಾಟಿ ಮಾರ್ಗ ಹೊ೦ಟೋರೆಲ್ಲ ದಿಕ್ಕುದೆಸೆನೆಲ್ಲ ತಿರುಗಿಬಿಟ್ಟು ಎಲ್ಲೆಲ್ಲೂ 
ಒಂದು ಕಾಡಮೃಗ ಸಿಗದಂತೆ ಓಟು ಪರದಾಡಿಕೊಂಡು ಸೀದ ಅವನತ್ತಲೆ ಹೋದ್ರು. 
ಇವನೇ ಬಡಜ್ಜ ಅಂಬೋದು ಅವರಿಗೇನು ಗೊತ್ತು. ಅಂಗೇ ರಾಜಕುಮಾರ ಆಗವ್ನೆ. 
ಇವೆಲ್ಲಾ ಅಲ್ಲಿಗೆ ಹೋಗಿಬಿಟ್ಟು “ಸ್ವಾಮಿ ನಾವಿ೦ತ ಚಳ್ಳಕೆರೆ ಪಟ್ನದಿ೦ದ ಬಂದಿವಿ ದಿಕ್‌ 
ದೆಸೇನೆಲ್ಲ ತಿರುಗಿದ್ರೂ ಎಲ್ಲೆಲ್ಲೂ ಒಂದು ಕಾಡುಮೃಗ ಸಿಗ್ಲಿಲ್ಲ. ಬರೇ ಕೈಯಾಗೆ 
ಹೋದ್ರೆ ನಮ್ಗೆ ಬಾಳ ಅಪಮಾನ ಆಗುತ್ತೆ. ಅದ್ರಿಂದ ನಿಮ್ಮ ತ್ಹಾಟದಲ್ಲಿ ನಮಗೊಂದು 
ಮಿಕ ಕೊಟ್ರೆ ನೀವೆಷ್ಟು ದುಡ್ಡು ಕೇಳಿದ್ರೂ ಕೊಡಾಕೆ ನಾವು ತಾಯರು ಸ್ವಾಮಿ... 
ಅಂದ್ರು, ಅಯ್ಯಾ ಬರ್ರಿ, ಮುದುರ್ರಿ ಪಂಚೆ ನೀವೇನೂ ದುಡ್ಡುಪಡ್ಡು ಕೊಡಬ್ಯಾಡ್ರಿ ನನ್ಗೆ” 
ಅಂತೇಳಿ ಎಲ್ಲಾರ ಪಂಚೆ ಮುದುರಿಸ್ಟ. ಎಲ್ಲರತ್ರ ಒಂದೊಂದು ಬೊಟ್ಟಿನಷ್ಟು ಗುರ್ತಿಗೆ 
ವಳದೊಡೆಗಳನ್ನ ಕೊಯ್ಯಂಬಿಟ್ಟ. ಹೋಗ್ರಿ ನಿಮ್ಗೆ ಬೇಕಾದನ್ನ ಹೊಡಕಳ್ರಿ ಅಂದುಬಿಟ್ಟ 
ಅವ್ರು ತಮಗೆ ಬೇಕು ಬೇಕಾದ ಪ್ರಾಣಿಗಳನ್ನೆಲ್ಲ ಹೊಡದುಕೊಂಡು ಬಿಟ್ಟು ಆನೆ ಒಂಟೆ 
ಮ್ಯಾಲೆ ಅಕ್ಕಂಬಿಟ್ಟು “ಸ್ವಾಮಿ ನಾವು ಹೋಗ್ತೀವಿ ನಮಸ್ಕಾರ ಅಂತೇಳಿ ಹೋದ್ರು. 
ಆಮೇಲೆ ಈವಜ್ಜ ಆ ತ್ವಾಟದೊಳಗಿನ ಮಿಕಗಳನ್ನೆಲ್ಲ ಬಿಟ್ಟಿಟ್ಟ 


'ಪ೦ಚಕಲ್ಯಾಣಿ ಕುದ್ರೆ ಅಕ್ಕಂಬಿಟ್ಟು ಅವ್ರಮ್ಯಾಲಾಸಿ ಏಳು ಯೋಜ್ನೆ ಹಾರಿಬಿಟ್ಟ 
“ಅಯ್ಯೋ ಸೂಳೆಮಗನ್ನ ನೋಡೋ ದೊಣ್ಣಿಕ್ಕಾತನ್ನ ಹೊಯ್ಯಂಡು ಕುತ್ವಂಡಿದಾನೆ 
ನೋಡಲೇ ನಾವು ಯಂತಾ ಮಿಕಗಳನ್ನ ತಗಂಡು ಬ೦ದ್ವಿ ದೊಣ್ಣೆಕ್ಯಾತನ್ನ ಹೊಯ್ಯಂಡು 
ನಮ್ದೊತೆ ಊರೊಳಗೆ ಬರಬ್ಯಾಡ. ನೀನು ಮುಂದೆ ಹೋಗು ಇಲ್ಲಾಂದ್ರೆ. ಒಂಟ 
ಅಂದು ನೀವ್ಯಾಕೆ ಅಂಗೆ ಕಾಪ ಮಾಡ್ಕಂತೀರಿ ನಾನು ನಿಮ್ಮ ಹಿಂಡೇನೆ ಬರ್ತೀನಪ್ಪ” 
ಅಂತೇಳಿ ಹಿಂದುಳ್ಳಮಾನೆ. ಅಳೇರೆಲ್ಲ ರಾಜನೆ ಹೇಳಿಕಳಿಸ್ತಾರೆ" ಅವಾಗ ಇವರ "ಹೆಂಡ್ರು 
ಒಳ್ಳೊಳ್ಳ ಸೀರೆ ಉಟ್ಕೊಂಡು ರತ್ನ ದಾರ್ತಿ ಮುತಿನಾರ್ತಿ ತೆಗ್ಗುಕೊಂಡು ನಂದಿಕೋಲು 
ಕುಣಿಸ್ಮಂಡು ಕಳಿಚಮಾಳ ಬಾರಿಸ್ಕೊಂಡು, ಕೋಲಾಟ ಆಡ್ಕೊಂಡು ದಿಬ್ಬೀರ್ತವಾಗಿ 
ಬ್ಯಾಂಡುಗಳು ಮಾಡಿಸಿಕೊಂಡು ತಮ್ಮ ಗಂಡ್ರ ಎದುರೀಗೆ ಬರಾರೆ. ಅವಾಗ ಬಡಜ್ಜನ 
ಹೆಂಡ್ತಿ “ನಮ್ಮಕ್ಕಗಳು ಎಲ್ಲಾ ಹೋಗ್ತಾರೆ ಅಂದಮ್ಯಾಗೆ ನಾನ್ಯಾಕೆ ಸುಮ್ನೆ ಇರಲಿ” 
ಅಂತ ಅಂದ್ಕೊಂಡು ಅಯಮ್ಮನು ಒಂದು ಸೀರೆ ಉಟ್ಕಂಡು ಒಂದು ಆರಿ ತಗಂಡು 
ಅವರ ಜತ್ನೇನೆ" ಆಯಮ್ಮ ಬಂದುಬಿಡು. ಅಳೇರು ಎಲ್ರೂ ಸಾಲಾಗಿ ನಿಂತಿದ್ದು ಅವವ 
ಮುಂದೆ ಹೆಣೀರು ಆರಿ ಬೆಳಗಿಕೊಂಡು "ಪದ ಹೇಳಿದ್ರು. ಈ ಬಡಜ್ಜನೇಣ್ತಿ ಕ್ಲೆ ಅವಜ್ಜನ್ನುಂದೆ 
ಹೋಗಿ ಅವಳಿಗೆ ಬಾಯಿಗೆ ಬಂದದ್ದು ಯಂತದೋ ಒಂದು "ಹಾಡನ್ನು ಹೇಳಿದ್ದು. 
ರಾಜ್ನ ಅಳೇರೆಲ್ಲಾ ಬೇಕಾದಷ್ಟು ಹಣವಂತು ದಿಮ್ನ ಒಂದೊಂದು ಚಿಲ್ಲೆ ತಗಾಬಿಟ್ಟು 
ಆರಿತಟ್ಟಿ ಜಣಜಣ ಉದ್ರಿಸಿಬಿಟು, ಈ ಕಡೆ ಬಡಜ್ಜನೂ ಕೂಡ ಕೆಳಗಡೆ ಬಗ್ಗಿ ಒಂದಿಡಿ 


ಜನಪದ ಕಥಾ ಕಣಜ ಈರಬಡಪ್ರ /23 


ದಿಮ್ಮನ ಕಲ್ಲಳ್ಳು ಬಾಸ್ಕಂಬಿಟ್ಟು ಅವ್ನೂ ಜಣಜಣ ಉದುರುಸಿಬಿಟ್ಟ ಎಲ್ಲ ಹೆಣ್ಮಕ್ಕುಳು 
ಬಡಜ್ಞ ಎನಾಗವ್ನೆ ನಡೀರಿ ಸೋಡಾನ ಅಂತಂದು ಓಡಿಬಂದು ಬಗ್ಗಿ ನೋಡಿದು 
ಅದ್ರಾಗೆ ಇರೋವೆಲ್ಲ ಬರೀ ಕಲ್ಲಳ್ಳು. ಆಗ ಅವು ಕುಚೇಷ್ಟ ಮಾಡ್ತ ತಮ್ಮ ತಟ್ಟಿ ಒಳಗೆ 
ಇರೋ ಹಣವನ್ನ "ಈಕೆಗೆ ತೋರಿಸಿದರು. ಈಯಮ್ಗೆ ಬಾಳ ಸಿಟ್ಟು ಬಂದುಬಿಡ್ತು 
“ನನ್ಗಂಡ್ನೂ ಸರಿಸಮನಾಗಿ ನಿಮ್ಮಾರಂಗಿದ್ದರೆ ಆಡ್ಮಾಮರಿಲ್ಲ. ನನ್ಗೆ ಇದೇ ಬಂಗಾರ 
ನಾನು ನಿಮೇನನ್ನ ನೋಡಾಕೆ ಬಂದಿದೆ ನೆ ) ನೀವ್ಯಾಕೆ: ಬಂದದ್ದು ನಂತಾಕೆ ೨ ಈ 
ಮಾರಾಯ 'ಬ್ಯಾಡಾಂದ್ರೂ ಕೇಳ್ಳಿಲ್ಲ. ಅಮಾ ನಡಿ Wierd ಮಂತಾಕೆ. ನಾನು ಮದ್ವೆ 
ಹೇಳ್ದ ಕಂಡ್ರು ಸೇರ್ಲೋರು ಕರಂಡುಬಾದುಬದ್ವ? ಅಂತೇಳಿ ತನ್ನ ಗಂಡನ್ನ ಮನಿಗೆ 
ಕರ್ಕಂಡು ಹೋದ್ಲು. 


ಅವತ್ತಿಗೆನೆ ರಾಕ್ಷ ಹೇಳಿತ್ತೆಲ್ಲ ವಾಯ್ದ ಅದು ಮುಗ್ಗೋಗಿತ್ತು. ಆ ವಾಯ್ದನ ಇವ್ನು 
ಮರೆತುಬಿಟ್ಟಿದ್ದ ಅವನು ಆ ಬಡಜ್ಜನ ಚರ್ಮ ತೆಗೆದಿಟ್ಟು ತಲೆದಿ೦ಬಿಗೆ ಇಟ್ಕೊಂಡು 
ಹೆಣ್ಣಿಮಗ್ಗುಲಾಗೆ ಮನಗವ್ನೆ ಅಷ್ಟೇ ಅಲ್ಲ ಆ ಬಡಕುದುರೆ ಶರ್ಮಾನೂ ಉಸಗಿಸಿಬಿಟ್ಟವ್ನೆ. 
ಒಳ್ಳೆ ಗೊರಕೆ ನಿದ್ದೆ ಹೊಡಿತಾ ಐದಾನೆ. ಅವಾಗ ಆಯಮ್ಗೆ ಎಚ್ರ ಆಯ್ತು. ಎದ್ದು 
ನೋಡ್ತಾಳೆ ಚಂದ್ರ ಸೂರ್ಯ ಇದ್ದಂಗವೆ. ಮನೆಯೆಲ್ಲಾ ದೀಗೆ ಹಚ್ಚಿದಂಗಾಗೈತೆ. 
ಅಂತಾರೂಪಸ್ತ ಹುಡುಗ. ಅವಳಿಗೆ ಬಾಳ ಆನಂದ ಆಗ್ಬಿಟ್ಟು ಯಾಕೋ ಏನೋ 
ಅವನ ತಲೆದಿಂಬಿಗೆ ಕೈ ಇಟ್ಟು. ಅವಳಿಗೆ ಬಡಜ್ಜ ಬಡಕುದುರೆ ಶರ್ಮ ಸಿಕ್ಕಿಬಿಡ್ತು. 
ಓಹೋ ಇದ್ರಿಂದ ಏಸಬದ್ದು ಮಾಡಕಮ್ದಿರಬಹುದು ಅಂದ್ಕೊಂಡು ಆ ಶರ್ಮನ್ನ 
ಹಿತ್ತಕಡೆ ತಗ೦ಡೋಗಿಬಿಟ್ಟು ಬೂದಿಮಾಡಿದ್ದು. ಆಮೇಲೆ ಬಂದು ಗ೦ಡನತ್ರ ಆನಂದವಾಗಿ 
ಮನಗಿದ್ದು. ಅವ್ನಿಗೆ ಎಚ್ಚರ್ಕೆ ಆಯ್ತು. ಆವಾಗ ಎದ್ದಾಳ್ತಾನೆ ಕುದ್ರೆ ಕಟ್ಟಿದ ಕಣ್ಣಲೆ 
ಅಬ್ರಸ್ಕಮ್ತಾಐತೆ. ಸಪ್ರಮಗ್ಗೆ ಅನ್ಯಾಯ ಮಾಡಿಬಿಟ್ಟೆಲ್ಲಪ್ಪ, ಏನಪ್ಪ ನೋಡು ರಾಕ್ಷ 
ಬರಾಐತೆ” ಅಂತೇಳ್ಸು. ಅವಾಗ ಇವ್ನು ಹೆಣ್ತಿಕೇಳ್ವ 'ನನಗೇನುಗೊತ್ತು ನೀನು ಒಂದಿವಸನ್ನ 
ನನ್ನತ್ರ ಹೇಳಿದ್ರೆ ನಾನ್ಯಾಕೆ ಇಂಗೆ ಮಾಡ್ತಿದ್ದೆ' ಅಂದ್ಲು ಅವಾಗ ಕುದ್ರೆ ಗೋಳಾಡ್ತ " "ಅಪಾ 
ಮಗ್ನೆ ನನ್ನ ಸಾಯ ಬಿಡಿಯಲ್ಲಪ. ನಾನೇಳೃಂಗೆ. ಕೇಳ್ತಿಏನಪ್ಪಾ. ೧ ಕೇಳ್ತೀನಿ. ಏನಿಲ್ಲ 
ಊರ್ನಾಕ್ಷ ಕಲ್ಲೋಗಿ ಬಂಗಾರದ ನೊಣ ಆಗಿ “ಅದಕ್ಕ ತಿ೦ದೇನು- ತೇಗೇನು ಅಮಾರಾಕ 
ಬರುತೆ ಅದು ಬಾಕ್ಷ ತೂರಿ ಬರಿಬೇಕಾದ್ರೆ ಕತ್ತಿ" ಒಳ್ಳಿಡ್ದ೦ಗೆ ನೆಟ್ಟೆ ಕಡ್ಡು ಬಿಡು. 
ಕತಿನೇನಾದ್ರೂ ಒಳ್ಳಿಟ್ಟಿ ಈ ಪ್ರಪಂಚದಾಗೆ ಇಲ್ಲದಂತ ಒ೦ದು ಹೆಣ್ಣಗಳಾಗಿ ನಿನ್ನತ್ರ ಪಕ 
ಪ್‌ ನಗ್ತಾ ನಿಂತೃಮ್ವಾಳೆ. ಅವಾಗ ನಿನ್ಗೆ ಕಡಿಯಾಕೆ ಆಗ್ಲೆ ಮಬ್ಬುಬಂದುಬಿಡುತ್ತ” 
ಅಂತೇಳ್ಸು ಕುದ್ರೆ, ಕುದ್ರೆ ಹೇಳಿದ ರೀತೀಲಿ ಈ ಹುಡ್ಗ ಬಂಗಾರದ ನೊಣವಾಗಿ ಊರ 
ಬಾಕ್ಷ ಕಲ್ಲಿಗೆ ಅದಿಕ್ಕಂಬಿಟ್ಟ ತಿಂದೇನು ತೇಗೇನು ಅಮ್ತಾಲೆ ರಾಕ್ಸ ಬಂದುಬಿಡ್ತು ಅವ್ನು 
ಎತ್ತಿ ಹೊಡಿಬೇಕಾದೆ ಕತ್ತಿಒಳ್ಳಡ್ತು ಈ ಪ್ರಪಂಚದಾಗೆ ಇಲ್ಲೆ ಇರೊವಂತ ಹೆಣ್ಮಗಳಾಗಿ 
ಆ `ರಾಕ್ಷ ರೂಪ ತಾಳ್ತು. ಅವಾಗ. ಅವ್ನಿಗೆ. ಕಡಿಯಾಕೆ ಮನ್ಸು ಬರ್ಲಿಲ್ಲ. ಅವಾಗ ಆ ರಾಕ್ಷ 
ಕುದ್ರೆ ಹತ್ರ ಬಂದು ಎಲ್ಲು ತುಂಡುಮಾಡಿ ರೈತ ಕುಡ್ಡುಬಿಟ್ಟು. ಎಂತಾ ಎಡವಟ್ಟು ಕೆಲ್ಲ 
ಆಯ್ತಲ್ಲ ಅಂತೇಳಿ ಆ ಗಂಡ ಹೆಂಡ್ತಿ ರಾತ್ರೆಲ್ಲಾ ಆ ಸತ್ತ ಕುದ್ರೆ ಮೇಲೆ ಬಿದ್ದು ಬಿದ್ದು 


24 / ಜನಪದ ಕಥಾ ಕಣಜ ಈರಬಡಪ 


ಅತ್ತುಬಿಟ್ರು, ಅವಾಗಿನ್ನೇನು ಮಾಡಾಕಾಗುತ್ತೆ ಗೋಳಾಡಿ ಗೋಳಾಡಿ ರೋಸಿ 
ಮನಿಕ್ಕಂಬಿಟ್ರು 


ಬೆಳಿಗ್ಗೆ ಎದ್ದು ಕುರ್ಚಿಮ್ಯಾಲೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುಕ್ಕಂಡಿದ್ದ. 
ಹೂಗಾರಜ್ಜಿ ಹೂತಗಂಬದ್ದು. ನೋಡ್ತಾಳೆ ಈ ಹುಡುಗನ್ನ ! ಅಂಗೇನೆ 
ಸಮ್ಮತ್ತಿಬೀಳಂಗಾಗಿಬಿಡ್ತು. ಅವಾಗ ಕೂಡ್ಲೆ ಅವಜ್ಜಿ, ದೊರೆತಾಕ ಓಡಿಹೋದ್ದು. “ಸ್ವಾಮಿ 
ಸ್ವಾಮಿ ಬಡಜ್ಜಗೆ ಕೊಟಿದಲ್ಲ ನಿನ್ನಮಗಳನ್ನ ಅವಜ್ಜನ್ನ ಏನೋ ಮಾಡಿಬಿಟ್ಟು ಎಂತಾನ್ನ 
ತಂದಿಟ್ಟಕೊಂಡಿದಾಳೆ ಸ್ವಾಮಿ ನಿನ್ನ ಮಗಳು. ಈ ಪಟ್ನದಾಗೆ ಯಾರೂ ಅವಗೆ 
ಸಾಟಿಯಿಲ್ಲ ಅಂತೇಳಿ ಬಿಟ್ಟಳು. ಅವಾಗ ದೊರೇನೆ ನೇರ್ದಾಗಿ ಇವ್ನ ಮನೇತನ್ವ ಬಂದು 
ನೋಡ್ತಾನೆ. ದೊರೇನೆ ಅವನಿಗೆ ನಮಸ್ಕಾರ ಮಾಡ್ತಾನೆ. ಅಮೇಲೆ ಸ್ವಾಮಿ ನೀವ್ಯಾರೂ? 
ಎಲ್ಲಿಂದ ಬಂದ್ರಿ? ಎಲ್ಲಾ ವಿಚಾರ ಹೆಳ್ಳೇಕು. ಅಂತ ಕೈ ಮುಗುದುಕೇಳ್ಳಮ್ತಾನೆ. ಮಾವ 
ನೀನೇನೂ ಹೆದರಬ್ಯಾಡ ಬಾ, ಆ ಬಡಜ್ಜ ನಾನೆ. ಹುಲಿ ಹೊಡ್ತೋನು ನಾನೆ. ನಾವು 
ಯಾವುದೋ ಒಂದು ಮೋಸಕ್ಕೆ ಸಿಕ್ಕಿಹಾಕ್ಕೊಂಡು ಇಂತಿಂತಾ ಬದ್ದು ಆಯ್ತು. ರಾಕ್ಷ 
ಬಂದು ನನ್ನ ಕುದೆನೆ ಕಡ್ತು ಹೋಗಿಬಿಡ್ತು. ನಿನ್ನೆ ಅಲ್ಲೂ ನಂಬೈೆ ಬರದಿದ್ರೆ ಬ್ಯಾಟೆ 
ಮಾರ್ಗ ಹೋದೋರ್ನಲ್ಲ ಕರಿ. ಅಂತ ಹೇಳ್ದ. ಇವ್ನ ಮಾತ್ನಂತೆ ಎಲ್ರೂ ಬಂದ್ರು. 
ಅವ್ರಿಗೆ ಪಂಚೆಮುದುರಿಸಿದ. ಈ ತೊಡೆಕೊಯ್ಯಂಡಿದ್ನಲ್ಲ ಅವನ್ನೆಲ್ಲ ಆಯಾ ಜಾಗಕ್ಕೆ 
ಕಚ್ಚಿಸಿಬಿಟ್ಟ ಆವಾಗ ಎಲ್ಲಾರ್ಗೂ ಆಶ್ಚರ್ಯವೋ ಆಶ್ಚರ್ಯ. ಅವನಿಗೆ ನಮಸ್ಕಾರ 
ಹಾಕಿದ್ರು. 


ಮಾರೆ ದಿನ ರಾಜ ಇಡೀ ಪ್ರಜೆಗಳನ್ನೆಲ್ಲ ಕಲೆಹಾಕಿಬಿಟ್ಟು ಆ ಹುಡ್ಗನ ತಂದೆ 
ತಾಯಿಗಳನ್ನ ಅವರ ಪರಿವಾರ್ಹೋರ್ನ ಕರೆಕಳಿಸಿಕ೦ಬಿಟ್ಟ ಆಗಲ್ಲ 'ಮದ್ವೆ ಈಗ. ಅಂತೇಳಿ 
ಪಟ್ಟಣ ಕುಟ್ಟಿ ಪಟ್ಟ ಸಾರ್ಲಿ ದಿಬೀರ್ತವಾಗಿ ಮದ್ವೆ ಮಾಡಿಬಿಟ್ಟ ಮದ್ದ ಆಗಿ ಅವರು 
ಚಳ್ಳೆರ ಪಟ್ಟ ದಾಗೆ 'ರಾಜದರ್ಬಾರ ಅಳ್ಳೂಂಡು ಹೋಗ್ತಾ ಐದಾರೆ. ನಾವಿಲ್ಲಿ ಕುಕ್ಕಂಡು 


ತೂಗುಡುಸಾ ಇದೀವಿ. 
O 


2. ಫಾವಿತ್ರಿ ಜ್ಞ್ನ 


ಕರಮರಳ್ಳಿ ಅಂಬೋದೊಂದು ಊರು. ಆ ಊರಾಗೆ ಇಬ್ರು ಗಂಡ-ಹೆಂಡ್ತಿ 
ಇದ್ರು. ಅವ್ರಿಗೆ ಮೂರು ಜನ ಗಂಡುಮಕ್ಕು ಇದ್ರು. ಅವ್ರು ಬಾರಿ ಅನುಕೂಲಸ್ತರು. 
ಮೂವರು ಮಕ್ಕನ್ನೂ ಇಸ್ಕೂಲ್ಗೆ ಆಕಿಬಿಟ್ರು ಗಂಡ ಹೆಂಡ್ತಿ, ಒಬ್ಬ ಸಂಬ್ಧದಾಳನ್ನ 
Kn hs ಜಮೀನು ಕೆಲಸ ಮಾಡಿಸಿದ್ರು ಆ ಮೂವರು ಮಕ್ಳೂ ಕೂಡಾ 

ದ್ಯಾಭ್ಯಾಸವೆಲ್ಲ ಮುಗಿಸ್ಕಂಡು ಮನೆಗೆ ಬಂದ್ರು ಮನೆಗೆ ಬಂದು "ಯಮ್ಮಾ ಅಪ್ಪಯ್ಯ 
Pia ಮ ಅಂತ ಕೇಳಿದ್ರು 'ನಿಮ್ಮಪ್ಪಯ್ಯ ಆಳಿಟ್ಕಂಡು ಒಲ್ಹಾಗೆ ಕೆಲ್ಲ ಮಾಡಿಸ ತೆ” 
ಅಂತ. ತಾಯಿ ಹೇಳ್ತು. ಮೂವರೂ "ಊಟ ಮಾಡಿದ್ರು ಅದಾಗೆ ಚೆಕ್ಸುಡ 'ಏನ್ರಣ್ಣ 
ವಲ್ಲತ್ರ ಹೋಗಿ ಬರಾನ ನಡಿರಿ' ಅಂದ. ಎಲ್ರೂ ಹೋದ್ರು ಅವರಪ್ಪ ಸಲ್ಲಾಗೆ ಕಲ 
ಮಾಡಿದ. ಇವು ತಂದೆ ತಾಕೂ ಹೋಗ್ಲಿಲ್ಲ. ಮೂವರು ಸಾಲ್ಲೆ ಒಂದು ಬದುವಿನ 
ಮ್ಯಾಲೆ ಕುತ್ವಂಡ್ರು. ಕುತ್ನಂಡ್ಮೇಲೆ ಎಲ್ಲರಿಗಿನ ಚಿಕ್ಕುಡ್ಲ 'ಏನಣ್ಣ ನಾವು ಇಂಗೆ ಕುಕ್ಕಂಡ್ರೆ 
ಏನ್‌ ಗೊತ್ತಾಗುತ್ತೆ ೧ ದಾವ ಹೋಗಿ ಒಂದು ಮಂತ್ರ ಕಲಗಂಡು ಬರಾನ ನಡಿರಿ' 
ಅಂದ. ಅವಾಗ ಹಿರಿಯಣ್ಣ “ಇದೇನ ಇಂಗಮ್ತಿಯ, `ನಾವು ಈಗ್ಗೆ ಗನವಾಗಿ 
ಬುದ್ದಿವಂತ್ರಾಗಿದೀವಿ, ಮಂತ್ರ ಅಂಬೋದು ಎಂತಾದು ? ಪ್ರಶ್ನೆ ಹಾಕ್ತಾನೆ. ಅದೆ 
ಚಿಕ್ಕಮ್ಮ ಉತ್ರ ಹೇಳಿ ಎಲ್ಲಾರ್ನೂ ಮಂತ್ರ ಕಲಿಯಾಕೆ ಕರ್ಕಂಡು ಹೋಗ್ತಾನೆ. ಮೊದ್ದು 
ಮನ್ನೆ ಹೋಗಿ 'ಯಮ್ಮಾ ಯಮ್ಮಾ ನಮ್ಮೂವರ್ಲೂ ಉಂಬಾಕೆ ೈತೇನಮ್ಮ' "ಅಂತ ಕೇಳ್ದ 
ಹಿರಿಯಂಬಿಗೆ ಮಾತ್ರ ಐತಂತ ಅಮ್ಮ ಹೇಳಿದ್ದು. "ಅಂಗಾರ" ಅವಬಿಗೆ ಉಣ್ಣಾಕಿಕ್ಕು' 
ಅಂತೇಳಿ "ಏನಣ್ಣ ನೀವು ಉಂಡುಬಿಟು' ಸರಿಯಾದ ಕುದ್ರೆ ಜೀನ ಮಾಡ್ಕಂಡು ಪೂಜಾರ 
ಕಪ್ತಿತಾಗೆ ಉಂಚೆಮರದಡೀಲಿ ಕುಕ್ಕಳಿ ನಾನೂ ಉಂಡ್ಕಂಡು ಬರ್ತೀನಿ” ಅಂತೇಳಿ 
ಅವರನ್ನ ಕಳಿಸ್ಕೂಟ್ಟ ಅಮ್ಯಾಲೆ ಅವ್ನು ಉಂಡುಗಿಂಡು” ಒಂದು ಕುದುರೆ ಜೀನು 
ಮಾಡ್ಕಂಡು ತಾಯಿಗೆ ನಮಸ್ಕಾರ ಮಾಡಿ ಕುದ್ರಿಗೆ ಕಾಲಚ್ಜೆದ. ಪೂಜಾರ ಕಪ್ಲಿತಾವ 
ನೋಡಾನೆ. ಯಾರೂ ಇಲ್ಲ. 'ಅವಾಗ ಮುಂದಕ್ಕೆ ಹೋದ. ಹೋಗ್ಯ ಇರುವಾಗ 
ಒಂದು `ಸೀಳಾದಿ ಕಂಡ್ತು. ಅದ್ರಾಗೆ ಕುದ್ರೆ ಹೆಜ್ಜೆನೂ "ಕಂಡು, ಓ ನಮ್ಮಣ್ಣಗಳು ಇತ್ತಾಗೆ 
ಹೋಗಿರಬೇಕು ಅಮಂದು ಇವ್ಸುನೂ ಅತ್ಲಾಗೆ ಕುದುರೆ "ತಿರುಗಿಸ್ಸ ಆ ದಾರಿ ಸೀದ 
ಒಂದು ಗುಡ್ಡ ಗೋರಾರಣ್ಯಕ್ಕೆ ತಗೊಂಡೋಗಿಬಿಡು. ಭರಿಕಾನು. “ಇವುನು ಎಂದೂ 
ಕಾಡಿಗೆ ಹೋದವನಲ್ಲ. ಹುಲಿ ಕಿರುಬನ ಕಾಟ ಬಾಳ. ಆ ಕಾನ್ನಾಗೆ ದೊಡ್ಡದೊಂದು 
ಅಳ್ಳ. ಆ ಅಳ್ಳದಾಗೆ ಕುದ್ರೆ ಇಳೀವಲ್ಲು. 


26 / ಜನಪದ ಕಥಾ ಕಣಜ ಈರಬಡಪ್ಪ 


ಆ ಕನ್ನಾಗೆ ಒಂದು ಕಳ್ಳನ ಮನೆ ಆ ಕಳ್ಗೊಬ್ಬ ಹೆಣ್ಮಗಳು ಇದ್ದು. ಅವಳ ಹೆಸರು 
ಸಾವಿತ್ರಿ ಅಂತ. ಸಾವಿತ್ರಿಗೆ ಒಂದು ಕೀಲು ಕುದ್ರೆ, ತಂದೆಗೆ ಒಂದು ಕೀಲುಕುದ್ರೆ ಇತ್ತು 
ಆ ಕಳ್ಳ ಸ್ವತಂತ್ರವಾಗಿ ಕಳನ ಮಾಡ್ತಿರಲಿಲ್ಲ. ಮಗಳು ಮನಿಕ್ಕಂಡು ಕನಸುಕಂಡು 
ಹೇಳ್ದಾಗ ಕಳ್ತನಕ್ಕೆ ಹೋಗಿದ್ದ ಸಾವಿತ್ರಿ ಸ್ಪಪ್ನದಾಗೆ ಈ ಕರಮರಳ್ಳಿ ಹುಡ್ಗ ಕಂಡು 
ಬಂದ. ಆ ಕೂಡ ಸಾವಿತ್ತಿ” 'ಅಪಾ ಕಿ ಅಪ್ಪಾ, ಇಲ್ಲೆ ಮೂಡಲ ದಿಕ್ಸಿನಾಗೆ ಏಳು 'ಯೋಜ್ನೆ 
ದೂರ್ಬಲ್ಲಿ ಒಬ್ಬ 'ಶೈತನ್ನಗ. ಒಂದು ಹಳ್ಳದಾಗೆ "ಕುದುರೆ ಇಳಿಸ" ಐದಾನೆ. ನೀನು ಈ 
ಕೂಡೆ ಅಲ್ಲಿಗೆ ಹೋಗಿ ಆ ಹುಡುಗನ್ನ ಇಡ್ಕಂಡು ಬಾರಪ್ಪ ಆದ್ರೆ ಅವ್ನ ಪ್ರಾಣ 
ತೆಗೀಬ್ಕಾಡ. ಅವ್ನು ಬಾಳ ರೂಪಸ್ತ ಹುಡ್ಗ. ನಾನು ಅವ್ನ ಮದ್ವೆ ಆಗ್ಬೇಕು' ಅಂತ 
ಹೇಳಿದ್ದು. ತಂದೆ ಕೀಲು ಕುದ್ರೆ ಜೀನು ಮಾಡ್ಕೊಂಡು ತಕ್ಷಣ ಅಲ್ಲಿಗೆ ಹೋದ. ಈ 
ಹುಡ್ಗ ಹಳ್ಳದಾಗೆ ಕುದ್ರಿ ಇಳಿಸ್ತಾ ಇರ್ವಾಗ ಈ ಕಳ್ಳ ಅಲ್ಲಿಗೇನೆ ತನ್ನ ಕೀಲುಕುದ್ರೆ ಅಡ್ಡಾಗಿ 
ಇಳಿಸಿಬಿಟ್ಟ ಇಳಿದುಬಿಟ್ಟು ಈ ಹುಡ್ಗನ್ನ ಕುದ್ರೆ ಲಗಾಮು ಹಿಡ್ಕಂಡು "ಇಳಿಯಾ ಕೆಳಾಕೆ' 
ಅಂತಂದು ಗದ್ರಿಸಿದ. “ಸ್ವಾಮಿ, ನಾನು ಸಿಗಬಾರದಾಗಿತ್ತು ಸಿಕ್ಕಿವ್ದಿ ನೀನು ಸ್ವಲ್ಪ ದೂರನಿಂತ್ಮ. 
ಭಯವಾಗುತ್ತೆ ನಾನು ಇಳಿತೀನಿ' ಅಂದ. ಅವ್ಳು ಅದ್ಕೆ ಒಪ್ಪಿ ದೂರಸರ್ಸಂಡು, “ಇವ್ನು 
ನನ್ನ ಕೈಗೆ ಸಿಕ್ಕಮ್ಯಾಲೆ ಇನ್ನೆಲ್ಲಿ ಹೋಗ್ತಾನೆ ಅಂದ್ಯ್ಕಂಡು, ತನ್ನ ಕೀಲು ಕುದ್ರೆ ಮಡಿಸ್ಕಂಡು 
ಜೇಬ್ನಾಗೆ ಇಟ್ಕೊಂಡ. ಈ ಹುಡ್ಗ ಇಳಿಯಾನಂಗೆ. ಒಜ್ಗಾಡಿ ಇದ್ದಕ್ಕಿಂದ್ದಂಗೆ ಕುದ್ರೆಗೆ 
ಒಂದೇಟು ಕೊಟ್ಟ ಆ ಕುದ್ರೆ ಒಂದೇ ಗಳಿಗ್ಗೆ ಆಕಾಶಮಾರ್ಗದಾಗೆ ದುರ್ಗದ ಪಟ್ನ 
ಸೇರ್ತು. ಆ ದುರ್ಗದ ಜನಗಳೆಲ್ಲ ಇವನ್ನ ನೋಡಿ ಈ ಹುಡ್ಗಂದು ಯಾವೂರು 9 
ಯಾಕಿಂಗೆ ಗಾಬರಿಯಿಂದ ಐದಾನೆ 9 ಒಳ್ಳೆ ರಾಜಕುಮಾರ ಇದ್ದಂಗವ್ನಲ್ಲ ಅಂತಂದು 
ಈ ಹುಡ್ಗನ್ನ ವಿಚಾರಸ್ಮಮ್ತಾರೆ. ಆ ಹುಡುಗ ನಡೆದ ಕತೆನೆಲ್ಲಾ ಹೇಳ್ತಾನೆ, “ನೋಡ್ರಪ್ಪಾ 
ನನ್ನೂರು. ಕರಮರಳ್ಳಿ ನನ್ನ "ಹೆಸ್ರು ಮಲ್ಲಯ್ಯ, ನಾನು ಯಾವ್ರೊ ಕೆಲ್ಪಕ್ಸಾಗಿ ಆರ ಡ್ವಿಯಾಗೆ 
ಹೋಗಿದ್ದೆ ಕಳ್ಳ ಹಿಡ್ಕಂಡು ಬಿಟ್ಟಿದ್ದ. "ಅವ್ನಿಂದ ತಪ್ಪಿಸ್ಕೊಂಡು ಬಂದುಬಿಟ್ಟ" ಅಂತ 
ಹೇಳ್ದ. "ಅವ್ನು ಇಲಗ ಬರಾನೇನೋ ಅಂತಂದ ಒಂದೆ ಸಮನೆ ನಡಗ್ತಾ “ಇದಾನೆ. 
ಇವ್ನ. ತಾರಾಟ ನೋಡಿ ದುರ್ಗದೊಳಗಿನ ಜನೆಲ್ಲಾ ಸೇರ್ಕೊಂಡು ಒಂದು ಸಭೆ ನಡೆಸಿ 
ಆ ಕಳ್ಳನ್ನ ಒದಿಯಾಕೆ ಎಲ್ಲಾ ಕುಮಕ್ಟಾದ್ರು ಅದೇ ಸಮಯಕ್ಕೆ ಕಳ್ಳನೂ ಬಂದುಬಿಟ್ಟ 
ಅವ್ನು "ಏನಮ್ತಾನಂದೆ ಸ್ವಾಮಿ ಸ್ವಾಮಿ, 'ಇರೋಳು ಒಬ್ಬ ಮಗಳು. ಇವ್ನಿಗೆ ಕೊಟ್ಟು 
ಮದ್ದೆಮಾಡಿದ್ದಿ ನಾನೆತ್ತಾಗೋ ಹೋಗಿದ್ದೆ. ನನ್ನಗಳು ಸಾವಿತ್ರಿ ಇವ್ನು ಗುದ್ದಾಡಿಬಿಟ್ಟಿದ್ದಾರೆ. 
ಅದ್ಕೆ ಇವ್ನು ಆಗ್ಲೆ ಮುನಿಸ್ಕಂಡು ಬಂದ್ದಿಟ್ಟವ್ದೆ. ಅದ್ಭಾಗಿ ಕರಕಂಡೋಗಾಕಾಗಿ “ನಾನು 
ied ಸ್ನಾಮಿ' "ಅಂದ. ಅಲ್ಲಿ ನೆರೆದಿದ್ದೋರ್ಗೆ ಏನೂ ಹೊಳೀಲಿಲ್ಲ. ತಿರ್ಲ ಅವನೇ 
ಹೇಳ್ತಾನೆ. “ನ್‌ ಸಾಮಿ ನನ್ನ ಳಿಯ ನೋಡಿದೆ, ನನ್ನನ್ನೇ ಕಳ್ಳ ಅಂತಾ. ನಿಮ್ರಾಗೆ 
ಹೇಳಿದಾನೆ, ನೀವು ನೋಡಿದೆ, ನ್ಯಾಯ ಇಂಗಡಿಸೋಕೆ « ಆಗ್ತಾ ಇಲ್ಲ ಅಂತೀರಿ. ನನ್ನನೆ 
ಕಾಡ್ನಾಗೆ ಐತೆ. ನನ್ನಗಳು ಒಬ್ಬೇ ಇರೋಳು. ನೀವೆಲ್ಲ ಬರ್ರಿ `ನಾನು ಕೂಡ ನಿಮೊತೆ 
ಇರೀನಿ. ನನ್ನಗಳು ಸಾವಿತ್ರಿ ನಮ್ಮನ್ನ ಕಂಡೇಟಿಗೆ ಬಾಗ್ಲಾಗೆ. ಚಾಪೆ ಆಸ್ಚಿಟ್ಟು ಒಂದು 
ತಂಬಿಗೆ ನೀರು ಇಡ್ಕೊಂಡು ಅಳ್ತಾ 'ನಿಂತ್ಯಮ್ರಾಳೆ. ನೀವೆಲ್ಲಾ ಯಾಕಮ್ಮ ಅಳೀಯಂತ 


ಜನಪದ ಕಥಾ ಕಣಜ ಈರಬಡಪು / 27 


ಕೇಳಿ. ಈ ಹುಡುಗನ್ನ ತೋರಿಸ್ತ "ಅವು ನನಗಂಡ ಸ್ವಾಮಿ ಒಂದಿನ ನಮ್ಮಪ್ಪಯ್ಯ 
ಯತ್ನಾಗೋ ಹೋಗಿದ್ದ ಏನೋ ಒಂದು ಮಾತು ತಮಾಸೆಗೆ ಬಯ್ತೆ, ನಾನು 
ಒ೦ದೀಟು ತಮಾಸೆ ಮಾಡೋದು ಜಾಸ್ತಿ. ಆವತ್ತು ದಿನಾ ಮಾಡ್ದಂಗೆ: ತಮಾಸೆ 
ಮಾಡ್ದೆ. ಅದ್ಕೇನೆ ಇವ್ರು ನನ್ನ ಒದ್ದು ರಂಪಾಟ ಮಾಡಿ ಮನೆ ಬಿಟ್ಟು ಹೋದ್ರು. 
ಅಪ್ಪಯ್ಯ ಕ್‌ ನಡೆದಿದ್ದೆಲ್ಲ ಹೇಳ್ದೆ. ಅವಾಗ ಅಪ್ಪಯ್ಯ ನನ್ಗಂಡನ್ನ. ಹುಡ್ಕಂಡು 
ಬಂದ” ಅಮಂದು ಹೇಳ್ತಾಳ. ಆವಾಗಾದೂ ನಿಮ್ಗೆ ಗ್ಯಾರಂಟಿ ಆಗುತ್ತೆ ನಡಿರಿ ier 
ಅಂದು ಎಲ್ಲಾರ್ಗು ಕರಕಂಡು ಬಂದುಬಿಟ್ಟ, i ದಾರಿಮದ್ಯ ಸ್ವಾಮಿ ನೀವೆಲ್ಲ 
ದುರ್ಗದ ದೊಡ್ಡ ದೊಡ್ಡ ಮನೇರು. ನಿಮ್ಮ ಮಾನ ಮರ್ಯಾದಿಗಾಗಿಯಾದ್ರೂ ನಾನು 
ಒಂದು ಅಂಗಡಿ ಮನೆಗೆ ಹೋಗಿ ಸ್ನಲ ಸಾಮಾನು ಡು ಬರ್ತೀನಿ, ನೀವು ನಡೀರಿ' 
ಅಂತೇಳಿ ಆದಿ ತೋರಿಸಿ ಹಿಂದ್ಲಡೆ ಸರ್ಕಂಡ. ಅಮ್ಕಾಲೆ ಕಾಣ್ಬಂಗೆ ಕೀಲುಕುದ್ರೆ ಮ್ಯಾಲ 
ಸೀದಾ ಸಾವಿತ್ರಿತಾಗೆ ಹೋದ. "ನೋಡಮ್ಮಾ ಮಗಳೇ, ಆ ಸೂಳೆಮಗ ತಪ್ಪಿಸ್ಕೊಂಡು 
ದುರ್ಗ ಸೇರಿಬಿಟ್ಟಿದ್ದ. ಅಲ್ಲಿರೋ ಜನಗಳನ್ನ ಕಲೆಹಾಕಿ ಇಲ್ಲಿಗೆ ಕರಕ೦ಡು ಬರ್ತಿದೀನಿ' 
ಅಂತಂದು ಅವರಿಗೆ ಹೇಳಿದ್ದನೆಲ್ಲ ಇರಗಿಗ ಅಂತ ಹೇಳಿ. ಹಿಂದಿರುಗಿ ಮತ್ತೆ `ಅವರ 
ಜೊತೆಗೆ ಸೇರ್ಕಂಡ. ಈ ಮಲ್ಲಯ್ಯನಿಗಾದ್ರೆ ಎದೆ ಡವ ಡವ ಅಮ್ತಾ ಐತೆ. ಯಂತಾ 
ಕೆಲಸ ಆಯಲ? ಏನು ಉಪಾಯ "ಉಡ್ಕಾನ. ಈಗ ನಾನು ಏನೇಳಿದ್ರೊ ನಡಿಯಾಕಿಲ್ಲ. 
ಅದ್ರಿಂದ ಸುಮ್ಕಿರೋದೆ ವಾಸಿ. ಅಂದ್ಕೊಂಡು ಅವ್ರಿಂದೆ ತುಟಿಪಿಟಿಕ್‌ ಅಮ್ಮಂಗೆ ಬರ್ತಿದ್ದ. 
ದುರ್ಗದ ಜನಗಳೆಲ್ಲಾ ಕಳ್ಳನ ಮನೆತಾಕೆ ಬಂದ್ರು. ಸಾವಿತ್ರಿ ಇವರನ್ನ ಕಂಡ್ಕೊಡ್ಲೆ ಒಂದು 
ಚಾಪೆನ ಬಾಗ್ಗ ಮುಂದ್ಕೆ ಹಾಸಿಬಿಟ್ಟು ಒಂದು ಚಂಬು ನೀರು ಇಡ್ಕಂಡು ಆಳ್ತಾ 
ನಿಂತ್ಕಂಡ್ಲು. ಈ ಜನರಲ್ಲ "ಯಾಕಮ್ಮಾ ಇಂಗೆ ಅಳ್ಳೀಯ' ಅಂತಂದ್ರು “ಸ್ವಾಮಿ ನಮ್ಮಪ್ಪಯ್ಯ 
ಯತ್ಸಾಗೋ ಹೋಗಿದ್ದಾಗ ನಾನು ಒಂದಿನ ತಮಾಸ್ಗೆ ಒಂದು ಚೇಷ್ನೆ ಮಾಡ್ದೆ ನಾನು 
ಆಗಿಂದಾಗ್ಗೆ ಚೇಷ್ಟೆ ಮಾಡಲೆ ಇರ್ತೀನಿ. ದಿನಾ ಮಾಡ್ದಂಗೆ ಇವತ್ತೂನು ಒಂದು ಚೇಷ್ನ 
ಮಾಡ್ದೆ. ಅದನೆ ಇವ್ರ ಜಗಳಕ್ಕೆ ಬಂದುಬಿಟ್ಟು ಒದ್ದಿಟ್ಟು ಮನೆ ಬಿಟ್ಟುಹೋದು' ಅಮ್ತಂದು 
ಹೇಳಿದ್ದು. ಅವಾಗ ಬ೦ದ ಜನಕ್ಕೆ ಇವಳ ಮುತ್ತಿನಂತ ಮಾತು ಕೇಳಿ ಮರುಗಿಬಿಟ್ರು 
ಎಲಾ ಇವ್ನ ನಮ್ಯೂಟೆ ತನ್ನ ಮಾವನ್ನೇ ಕಳ್ಳ ಅಂತ ಹೇಳಿಬಿಟ್ನಲ್ಲ ಇವ್ನು ಎಂತಾ 
ಪಡಪೋಸಿ ಇದ್ದೇಕು. ಮತ್ತೆ ಇವ್ನು ಹುಡ್ಗಿ ಬಿಟ್ಟು ಬಂದಿರೋದು ನೋಡಯ್ಯ 
ಇನ್ನೂ ಪ್ರಾಯದ ಹುಡ್ಗಿ ಏನೋ ತುಂಟಾಟ ಮಾಡಿರ್ಲೋದು, ಅದ್ಯಾಕಪ್ಪ ಇವ್ನು 
ಇಂಗೆಲ್ಲ ರಂಪಾಟ ಮಾಡ್ಕೊಬೇಕು, ಇವ್ನಿಗೆ ಬಿಸಿ ತಾಕಿಸಬೇಕು, ಒಳೀಕೆ ನೂಕಿ 
ಕಂಬಕ್ಕೆ ಕಟ್ಟಿ ಹಾಕ್ರಿ' ಅಂತೇಳಿ ಅವನ್ನ ಒಳೀಕೆ ಕೂಡಿ-ಕಂಬಕೆ ೈ ಕಟ್ಟಿಸಿ ಚೆನ್ನಾಗಿ ಉಗ್ತು 
ಅದೇ "ಹೋಗಿಬಿಟ್ಟು 


ದುರ್ಗದ ಜನ ಹೋದ ಕೂಡ್ಲೆ ಕಳ್ಳನ: ಮನಸ್ಸು ಕೊತಕೊತ ಅಂತ ಮಾಂಸದ್‌ 
ಸಾರು ಕುದ್ದಂಗೆ ಕುದ್ದುಬಿಡ್ತು. ಕಳ್ಳ. ಬಡ್ಡಿಮಗ ನನ್ನನ್ನ ಎಷ್ಟೊಂದು ತಾಪತ್ರಯಕ್ಕೆ 
ಸಿಕ್ಷಿಬಿಟ್ಟ. ಚಾಂಡಾಲನ ಇವತು ಸರ್ಗ ಕಾಣಿಸೀನಿ. "ಅಮಂದು ಒಂದು ಚೂರಿ 
ಮಾಸೆ ಯಾಕೆ ಸಿದ್ದಾದ. ಆದ್ರೆ ಸಾವಿ ತ್ರಿಗೆ ಮಾತ್ರ ಮಲ್ಲಯ್ಯನ ಪ ಪ್ರಾಣ ತಗಿಯಾಕ ಮನಸ್ಸು 


28 / ಜನಪದ ಕಥಾ ಕಣಜ ಈರಬಡಪ್ಪ 


ಒಪಲಿಲ್ಲ. ಅವಾಗ ಅವಳು ಒ೦ದುಪಾಯ ಮಾಡಿದ್ದು "ಯಪಾ ಯಪಾ ಈ ಹುಡುಗನ್ನ 
ಬ೦ದೋಬಸಾಗಿ ಕಟ್ಟಿಬಿಟ್ಟಿದೀವಿ ನನ್ನ ಒಂದು ಕನಸು ಬಿದ್ದೈತೆ ಇಲ್ಲೆ ಏಳು ಯೋಜ್ನೆ 
ದೂರ್ಹಾಗೆ ಏಳು ಮಡ್ಡೆಗಾಡಿ ಬರಾವೆ. ಬೇಕಾದಷ್ಟು ಒಡ್ಡೆ ವೆ ಐದಾವೆ. ಅಲ್ಲಿರೋರೆಲ್ಲ 
ಬರೇ "ಹೆಂಗಸ್ಸು ಅದ್ರಿಂದ ನೀನು ಅಲ್ಲಿಗೆ ಹೋಗ್ಗರೋಗೆಪ್ಪ ನೀನು ಬರೋತಂಕ 
ಇವನ್ನೇನು ಬಿಡಾಕಿಲ್ಲ' ಅಂತೇಳಿದಾಗ ಅವ್ನು ಸ ಸಾವಿತ್ರಿ ಮಾತ ಗ್ಗೆ ಹೋಗಿಬಿಟ್ಟ. ಅವ್ನು 
ಅತ್ತಾಗ ಹೋದ ಕೂಡ್ಲೆ ಇತ್ಲಾಗೆ ಇವುಳು ಮಲ್ಲಯ್ಯನ ಕಟ್ಟಿದ್ದ ಸ ಕಟ್ಟುಗಳನ್ನೆಲ್ಲಾ ಬಿಚ್ಚಿಟ್ಟು 
ಮನೇವಳೀಕೆ ಕರಕಂಡೋಗಿಬಿಟ್ಟು ಸುಡುಸುಡಾ ನೀರು "ಹೊಯ್ದು ಸುಡುಸುಡಾದು 
ಉಂಬಾಕೊಟ್ಟು ಆಮೇಲೆ ಈಳ್ಯಾ ಕೊಟ್ಟು. ಮಲ್ಲಯ್ಯ ಸಂತೋಷದಿಂದ ವೀಳ್ಯ 
ಜಗಿತಾ ಕುತ್ಕಂಡವ್ನೆ ಅವನು ಸಾವಿತ್ರೀನ ನೋಡ್ತಾ "ಹುಡ್ಗಿ ಎಂತಾ ಚಂದುಳ್ಳಿಯಾಗಿ 
ಕಾಣ್ತವೈ ನಾ ಯಾಕಾರ ಮದ್ದೆ ಮಾಡ್ಕೊಬಾರ್ದು ಅಮ್ತಂದು ಮನಸಿನಾಗೆ ಗುಣಾಕಾರ, 
ಭಾಗಾಕಾರ ಅಕ್ಕಮ್ತಾ ಐದಾನೆ ಇಂಗಿರುವಾಗ್ದೆ ಸಾವಿತ್ರಿನೇ ಬಾಯಿ ಬಿಟ್ಟು “ಮಲ್ಲಯ್ಯ 
ಮಲ್ಲಯ್ಯ, ನನ್ಗೆ ನೀನು ತುಂಬಾ ಇಷ್ಟ ಆಗಿದೀಯ, ನಾನು ನಿನ್ನ ಮದ್ವೆ ಆಗೀನಿ' 
ಅಂತಂದು ಹೇಳಿದ್ದು ಇವನಿಗೂ ಅದೇ ಬೇಕಾಗಿತ್ತು ರೋಗಿ ಬಯಸಿದ್ದು ಆಲೂ 
ಅನ್ನ ಪಂಡಿತ ಹೇಳಿದ್ದೂ ಆಲೂ ಅನ್ನ ಕೇಳಬೇಕೆ... 'ಸೈ' ಅಂದ. ಅವಾಗ ಬೇಕು 
ಬೇಕಾದ್ದೆಲ್ಲ ತಗಂಬಿಟ್ಟು ಕಳ್ಳನಿಗೆ ಗೊತ್ತಿಲ್ದೆ ಅವನು ಬರೋವತ್ಗೆ ಅಲ್ಲಿಂದ ಕೀಲುಕುದ್ರೆ 
ಹತ್ಕೊಂಡು ಪರಾರಿ ಆದ್ರು. ಓದನ್ನಓದನ್ನೊದ್ರು. ಬಾಳ ದೂರ ಹೋದ್ರು. ಹೋಗ್ತಾ 
ಇರ್ರಾಗ ಒಂದು 'ಉ೦ಜೆಮರ ಸಿಕ್ತು ಅಲ್ಲಿ ಇಬ್ರೂ ಇಳಕಂಡ್ರು. 


ಇತ್ಲಾಗೆ ಮದ್ದೆಗಾಡಿ ಕಾಯ್ತ ಕುಕ್ಕಂಡಿದ್ದ ಕಳ್ಳ ನೋಡಿ ನೋಡಿ ಬೇಸತ್ತು ಬಿಟ್ಟ 
ಏಟೋತ್ತಾದ್ರೂ ಮದ್ದೆಗಾಡಿ ಬರ್ಲಿಲ್ಲ ಅವಾಗ ಸಾವಿತ್ರಿ ನೆಪ್ಪು ಬಂದುಬಿಟ್ಟು ಮನೆಗೆ 
ಬ೦ದ್ದಿಟ್ಟ. ಬಂದು ನೋಡ್ತಾನೆ ಸಾವಿತ್ರಿನೂ | .ಇಲ್ಲ, ಮಲ್ಲಯ್ಯನೂ ಇಲ್ಲ. ಅವಾಗ 
'ಇದು ಸಾವಿತ್ರಿ ಕುತಂತ್ರ ಅಂದ್ಕೊಂಡು ಇವ್ರು ಹೋದ ದಾರೀ ಸುಳಿವು ತಗಂಡು 
ಅವರು ಹೋದ ಕಡೀಕೆನೆ ಹುಡುಕ್ಕೊಂಡು ಬಂದ್ದಿಟ್ಟ ಇತ್ತ ಹುಂಚೇ ಮರದಡೀಲಿ 
ಕುಕ್ಕಂಡಿದ್ರಲ್ಲ ಸಾವಿತ್ರಿ, ಮಲ್ಲಯ್ಯ ಆವಾಗ ಸಾವಿ ತಿಗೆ 'ಕನಸುಬಿದ್ದು ಬಿಡ್ತು. “ಮಲ್ಲಯ್ಯ 
ಮಲ್ಲಯ್ಯ ನನ್ನ ಸ್ಪಪ್ಪದಾಗೆ. ನಮ್ಮಪ್ಪಯ್ಯ ಬ೦ದ್ದಿಟ್ಟಿದ್ದ ಅದ್ವಾಗಿ ನೀನು ಮರ ಹತಿಟ್ಟು 
ಎಲ್ಲಾದೂ ಬರ್ರಾನೇನು ನೋಡು 'ಅಮಂದು ಸೂಚ: ಕೊಡ್ತಾಳೆ. ಮಲ್ಲಯ್ಯ ಮರಹತ್ತಿ 
ನೋಡ್ತಾನೆ, ಅತ್ಯಡೆಯಿ೦ದ ಕಳ್ಳ ಕೀಲುಕುದ್ರೆ ಮೇಲೆ 'ಬರಿದ್ದ "ಸಾವಿತ್ರಿ ಸಾವಿತ್ರಿ ನಿಮ್ಮಪ್ಪ 
ಇತ್ಲಾಗೆ ಬರ್ತಿದಾನೆ. ಈಗ ನನ್ನ ಸಾಯಿಸಿ ಬಿಡ್ತಾನೆ. ನಾನೇನು ಮಾಡ್ಲಿ' ಅಂತಂದು 
ಹೆದರ್ಕಂಡು ಕೆಳ್ತಾನೆ. "ಅಂಗ್ಯಾಕೆ ಎದರ್ದೀಯ ಮಲ್ಲಯ್ಯ, ನನ್ನ ಕೀಲುಕುದುರೆ ಕೊಡ್ತೀನಿ 
ಅದನ್ನ ಜೀನು ಮಾಡಿಕೊಂಡು ಮರದ ಸುಳಿ ಮೇಲೆ ಕುಕ್ಕ ನಮ್ಮಪ್ಪಯ್ಯ ಇಲ್ಲಿಗೆ 
ಬರೋವತೆ ನಾನು ಮರದ ಬುಡದಾಗೆ ಕೂದ್ದೆಲ್ಲ ಕೆದರಿಕೊಂಡು" ಕುಕ್ಕಮ್ತೀನಿ ಯಾಕಮ್ಮಾ 
ಸಾವಿತ್ರಿ ನೀನೊಬ್ಬಳೇ ಕೂದ್ಲು ಕೆದರಿಕೊಂಡು. ಇಂಗೆ ಕುತ್ಸಂಡಿದಿಯಾ ಅಮ್ತಾ ಕೇಳಾನೆ. 
“ನೋಡಪಾ ಆ 'ಹಲ್ಕಾನನ್ನಗ ನೀನೆತ್ಲಾಗೋ ಹೋಗಿದ್ದಾಗ ಅಗ್ಗ ಉಗಿಸ್ಕೊಂಡು ನನ್ನ 
ಮೈಕೈಯೆಲ್ಲಾ ಮುಟ್ಟಿ ಏನೇನೋ ಮಾಡ. ಆ ಮೇಲೆ ಇತ್ಲಾಗೆ ಓಡಿ ಬಂದ ಬೆನ್ನಟ್ಟಿ 


ಜನಪದ ಕಥಾ ಕಣಜ ಈರಬಡಪ್ಪ / 29 


ಬ೦ದಿನಿ. ಅವುನು ಮರ ಹತ್ತಿ ಕೂತಿದಾನೆ”. ಅಂತಂದು ಹೇಳ್ತೀನಿ ಅವಾಗ ಅಯಪ್ಪ 
ಸಿಟ್ಟನಾಗೆ ನಿನ್ನ ಹಿಡ್ಕಂಬಾಕೆ `ಬರಾನೆ. ಅವಾಗ ಕೀಲು ಕುದ್ರೆ `ನನ್ನ ಕೈಗೆ ಕೊಡ್ತಾನೆ. 
ಅವಾಗ ನಾವಿಬ್ರೂ ಸವಾರಿ ಹೋಗಾನ. ನಮ್ಮಪ್ಪ ಅವಾಗ ಕೇಲುಕುದೆ. ಇಲ್ಲ ಬಾಯಿ 
ಬಾಯಿ ಬಡ್ಕೊತಾನೆ. ನಮ್ಮ ಪಾಡಿಗೆ ನಾವು ಹೋಗಾನ' ಅಮಂದು ಮಲ್ಲಯ ನಿಗೆ 
ಧೈರ್ಯ ಹೇಳಿದ್ದು. ಆಟೊತ್ಸೆ ಕಳ್ಳ ಬ೦ದ. ಸಾವಿತ್ರಿ ಯೋಚೆ “ಮಾಡ್ಬಂಗೆನೇ ಪ್ರಶ್ನೆ 
ಕೇ ಇವುಳೂ "ಕೂಡ ಹೇಳಬೇಕಾದ್ದೆಲ್ಲ ಹೇಳಿದ್ದು ಜಾ ಕಳ್ಳನಿಗೆ ಸಿಟ್ಟಂದು 
'ಯಲಾ ಮುಂಡೆಮಗ್ಗೆ ಇಲ್ಲೀವರ್ಲೂ ಬಂದ್ಯಾ, ಇವಾಗ್ಗೆ ನಿನ್ನ ಮುಗಿಸಿ ಬಿಡಿನಿ 
ಇಡಕಳವ್ಹ ಈ ಕೀಲುಕುದ್ರೆನ' ಅಂತಂದುಕೀಲುಕುದೆನ ಮಗಳಿಗೆ ನೊಟು )ಿ ಅವ್ನು ಮರ 
ಹತ್ತಿದ. ಇವ್ನು ಅರ್ದ ಮರಕ್ಕೋಗ್ತನೆ ಮಲ್ಲಯ್ಯ ಕೀಲುಕುದ್ರೆನ ಮಗಳಿಗೆ 'ಕೊಟು ಅವ್ನು 
ಮರ ಹತ್ತಿದ. ಇವ್ನು ಅರ್ದ ಮರಕ್ಕೋಗ್ತನೆ ಮಲ್ಲಯ್ಯ ಕೀಲುಕುದ್ರೆ ಮ್ಯಾಲೆ ಹಾರೋಗಿಬಿಟ್ಟ 
ಮರದ ಕೆಳಗೆ ಕುತ್ಕಂಡಿದ್ದ ಸಾವಿತ್ರಿನೂ ಹಾರೋಗಿಬಿಟ್ಟು ಕಳ್ಳ ಕೆಳಗಿಳಿದು ನೋಡ್ತಾನೆ, 
ಇಬ್ರೂ ಆನಂದ್ಹಾಗಿ ಜೊತೆ ಜೊತೆಗೆ ಹೋಗ್ತಾ ಅವ್ರೆ. ಅದ್ನ ನೋಡ್ಬಿಟ್ಟು ಓಹೋ 
ಇವ್ರು ಮಾತಾಡ್ಕೊಂಡು ಈ ಕೆಲ್ಲ ಮಾಡಿರೋದು ಬದಿಕ್ಕಮ್ದಿ' ಅಂದೃಂಡು ಮಲ್ಲಯ್ಯನ 
ಖಾಲಿ ಕುದ್ರೆ ಇತ್ತಲ್ಲ ಅದ್ನ ಆಕ್ಕೊಂಡು ಮನೆಗೆ ಹೋಗಿ ಮಕಾಡೆ ಮನಿಕ್ಕಂಡ. 


ಮಲ್ಲಯ್ಯ ಸಾವಿತ್ರಿ ಸೇರ್ಕೊಂಡು ಒಂದು ಕಾಡಿಗೆ ಹೋದ್ರು. ಕಾಡು ಅಂದ್ರೆ 
ಅಂತಿಂತಾದ್ದಲ್ಲ. ಊರಿಲ್ಲ ಉದ್ಮಾನಿಲ್ಲ ಭರ್ತಿ ಕಾನು. ಕಾನ್ಯಾಗೆ ಎತ್ತರವಾದ ಬಂಡೆ. 
ಅಂತಾ ಬಂಡೆಮ್ಯಾಕೆ ಇವುರು ಇಳಿದು ಬಿಟ್ರು ಮನೆಯಿ೦ದ ಬೇಕಾದ್ದೆ ತಗಂಡೋಗವ್ರೆ 
ಆದ್ರೆ ಬೆಂಕಿಪಟ್ನನೇ ಮರವೆ. ಆವಾಗ ಮಲ್ಲಯ್ಯ ಕೀಲುಕುದ್ರೆ ಹಾರ್ಲಿಬಿಟ್ಟ ಮ್ಯಾಲಕ್ಕೆ 
ಹೋಗಿ ಎಲ್ಲಾನ ಊರು ಕಾಣುತ್ತೇನೋ ನೋಡಾನಂತ ಅಂದ್ಕೊಂಡ. ಎಲ್ಲೆಲ್ಲೂ 
ಒ೦ದು ಊರು ಕಾಣಂಗಿಲ್ಲ. ಅವಾಗ ಕೆಳಗೆ ಬಂದು ಸಾವಿತ್ರಿತಾಗೆ, "ಏನೆ ಏನೆ ಇಲ್ಲಿಗೆ 
ಏಳು ಯೋಜ್ನೆ ದೂರ್ಹಾಗೆ ಒಂದು ಬೆಟ್ಟ ಕಾಣ್ತತೆ ಅದ್ರಾಗೆ ಸಣ್ಣದೊಂದು ಸೂಜಿ ಮನೆ 
ಗಾತ್ರ ಹೊಗೆ ಕಾಣ್ಮೈತಿ ಅಲ್ಲೆ ಹೋಗಿ ಬೆಂಕಿ ತಗಂಬರ್ತೀನಿ. ನೀನು ಇಲ್ಲೆ ಇರು' 
ಅಮ್ತಂದ. "ಏನು ಸ್ವಾಮಿ, ಇಂಗಮ್ತೀರ ನೀವು ಬೆ೦ಕಿಗಮ್ಮ ಹೋದವರು ಅತ್ಲಾಗೆ 
ಹೋಗಿಬಿಡನಾ, ನಾನು ಇತ್ತಾಗೇ ಸಾಯನಾ 9 ಅಂಗೆಲ್ಲ ಹೋದಾಗ ಇಬ್ರೂ ಒಂದೇ 
ಕಡೀಕೆ ಹೋಗ್ಬೇಕು. ಸತ್ರೆ ಒಂದೇ ಕಡೀಕೆ ಸಾಯ್ತೇಕು. ನಡಿರಿ ಇಬ್ರೂ ಹೋಗಾನ' 
ಅಂತಂದು ಸಾವಿತ್ರಿ ಹೇಳಿ ಅವರವರ ಕೀಲುಕುದ್ರೆಗಳನ್ನು ಅಲ್ಲಿಗೆ ಹಾರ್ಲಿಬಿಟ್ರು ಇವು 
ಹೋಗಿದ್ದ ಜಾಗ ಎಂತಾದಪ್ಪಂದ್ರೆ ಐವತ್ತು ಜನ ಕಳ್ರು ಇರೋ ಮನೆ ಜಾಗ. ಈ 
ಐವತ್ತು ಜನನೂ ಒಬ್ಬಜ್ಜಿ ಮಕ್ಕಳು. ಐವತ್ತು ಜನಕ್ಕೂ ಐವತ್ತು ಕೀಲುಕುದ್ರೆ ಇದಾವೆ. 
ಎಲ್ಲಾರು ಕಳನಕ್ಕೆ ಹೋಗವೆ, ತಾಯಿ ಮಾತ್ರ ಮನೆಯಾಗೈದಾಳೆ ಮಲ್ಲಯ್ಯ ಸಾವಿತ್ರನ 
ಕ೦ಡುಕೂಡ್ಗೆ” ಆ ಮುದ್ದಿ "ಅಯ್ಕೊ ಪಾಪ, ಯಾವಾಗ ಬಂದಪ್ಪ ನೀವು ಸಣ್ಣಿ ಮಕಾಗಿದ್ದಾಗ 
ನಿಮ್ಮನ್ನ ನೋಡಿದ್ದು ಕಣಪ್ಪ ಗುರ್ತೇ ಸಿಗಲ್ಲಲ್ಲೋ 'ಅಮಂದು ತುಂಬಾ ಪ್ರೀತಿ ಮಾಡ 
ಅವಿಗೆ 'ಓಂದು ಮಂಚ ಹಾಕಿ ಅದ್ರ ಮೇಲೆ” ಕುಂದಿಸಿದ್ದು. ಆಮುದ್ಯಜ್ಜಿ ಒಳೀಕ ಹೋಗಿ 
ಏನ್‌ ಯೋಚ್ನೆ ಮಾಡ್ತಾಳಪ್ಪಾಂದ್ರೆ 'ಮನೆಗೆ ಬಂದಿರೋ ಹುಡ್ಗಿ ಬಾಳಾ “ಬಾಳ ಚೆನ್ನಾಗೈತೆ. 


30/ ಜನಪದ ಕಥಾ ಕಣಜ ಈರಬಡಪ್ಪ 


ಅಪರಂಜಿ ಬಂಗಾರ ಇದ್ದಂಗೈತೆ. ಮಾರಿಮ್ಯಾಲೆ ಎಂತಾ ಕಳೆ ತುಳುಕತೈತೆ, ಅಲಲಾ 
ಒಳ್ಳೆ ದೆವಗನ್ನೆಕೆ ಆಗ್ಯಾಳಲ್ಲಪ್ಪಾ ಿ ಇವ್ಳುನ್ನ ನನ್ನ 'ಮಗನಿಗ್ಯಾಕೆ ಮದ್ದೆ ಮಾಡ್ಕೊಂಬಾರ್ದು' 
ಅಮಂದು ಆಲೋಚೆ, ಮಾಡಾಳೆ ಆವಾಗ" ಒ೦ದು ಬುದ್ದಿ ಹುಡುಕಿದ್ದು. "ಇವರನ್ನ 
ಯಂಗಾದು ಮಾಡಿ 'ನಮ್ಮ ಮಕ್ಳು ಬರೋತಂಕ ಉಳಿಸ್ಫಮ್ಲೇಬೇಕು ಅಂದ್ಕೊಂಡು 
ಇವರತ್ರ ಅದೂ ಇದೂ ಮಾತಾಡ್ಕೊಂಡು ಕಾಲ ಹಾಕ್ತಿದ್ದು. ಆಗ ಸಾವಿತ್ರಿಗೆ ಒಂದು 
ಸ್ವಪ್ನ ಬಿದ್ದುಬಿಡ್ತು. ಸ್ಪಪ್ಪದಾಗೆ ನೋಡ್ತಾಳೆ. ಐವತ್ತು ಜನ ಕಳ್ಳರ ಮನೆ ಅವರು 
ಇರೋದು. ಅವಾಗ ಸಾವಿತ್ರಿ ಅವಜ್ಜಿಗೆ ಕಾಣ್ಣಂಗೆ ಒಂದು ಬೆಂಕಿ ಪಟ್ನ ತಗಂಬಿಟ್ಟು 
ಅವಜ್ಜಿ ಏನೆ ಮಾಡಿದ್ರು ನಿಲ್ಲಂಗೆ ಮಲ್ಲಯ್ಯನ ಕರಕ೦ಡು ವಾಪಾಸಾದ್ದು. ಎಲ್ಲಿಗೆ 
ಬಂದ್ಲು 7 ಸೀದ ಹರ್ತಿ ಕೋಟೆ ಕೆರೆ ತುಂಬಾ ತುಂಬಿತ್ತು. ಆಕೆರೆ "ಪಕ್ಕದಾಗೆ 
ದೊಡ್ಡದೊಂದು ಆಲ್ಬಮರ ಆ ಆಲ್ಲಮರದ ಅಡೀಕೆ ಕೀಲುಕುದ್ರೆ ತಗಂಬಂದು 
ಇಳಿಸ್ಫಂಡುಬಿಟ್ರು ಇಳಿಸಿಕಂಬಿಟು ಅಲ್ಲಿ ಒಲೆಗುಂಡು ಹೂಡಿ ಅಡುಗೆ ಮಾಡ್ತಾ ಕುತ್ಸಂಡ್ರು. 
ಮಲ್ಲಯ್ಯ ಸಾವಿತ್ರಿ ಕಳ್ಳರ ಮನೆಯಿಂದ ಬ೦ದ ಕೂಡ್ಲೆ ಕಳ್ತು ಕಳ್ತನ ಮಾಡ್ಕೊಂಡು 
ಅವರ ಗವಿ ಬಾಗ್ದತ್ರ "ಬಂದ್ರು ಆವಜ್ಜಿ ಏನೇನೆ ಮಾಡಿದ್ರೂ ಒಳಾಕೆಬಿಡ್ಲೆ ಜಗಳ 
ಕಾರಿದ್ದು “ಸೂಳೆಮಕ್ಕ ಇದೊಷ್ಟು ಮನೇಗಿರೋದ್ದೆಲ್ಲ ಬೆಂಕಿಗಾಕೊ ಎದಿಯುದ್ದ 
ಮಕ್ಕಳಾದ್ರೂನೂ ಒಬ್ಬಂದೂ ಮದ್ವೆ ಇಲ್ಲ ಮನೆತಾಕೆ ಎಂತಾ ಅಪರಂಜಿ ಹುಡ್ಗಿ 
ಬಂದಿದ್ದು ನಿವುಳು ಜಲ್ಲಿ ಬಂದಿದೆ "ಯಾರಾದ್ರು ಒಬ್ರು ಅವೃನ್ನು ಮದ್ವೆ ಆಗ್ತಿರಲಿಲ್ವ.” 
ಅಂತಂದು ಬಾರಿ ಸಿಟ್ಟಾಗಿ ಮಕ್ಕಳ್ನ ಬೈದ್ಲು. ಅವಾಗ ಅವ್ರು “ಯಮ್ಮ ಯಮ್ಮ ಆ ಹುಡ್ಗಿ 
ಎಲ್ಲಾಸಿಹೋದ್ದೇಳಮ್ಮ ಈಗ್ಲೆ ತಂದು ನಿಮ್ಮುಂದೆ ನಿಲ್ಲಿಸಿಬಿಡ್ತೀವಿ” ಅಂದ್ರು ತಾಯಿ 
“ಇಗೋ ನೋಡು ಈ ದಿಕ್ಕಿನಾಗೆ ಹೋದ್ರು” "ಅಂತಂದು ಹರ್ತಿ ದಾರಿ ತೋರಿಸಿದ್ದು. 
ಆ ಐವತ್ತು ಜನಾನು ಕಳ್ಳನ ಮಾಡಿಕ೦ಡು ಬಂದಿದ್ದೆಲ್ಲ ಅಲ್ಲೆ ಬಿಸಾಕಿ ಐವತ್ತು ಕಿಲುಕುದ್ರೆ 
ಆಕ್ಕೊಂಡು ಹರ್ತಿ ದಾರಿಹಿಡಿದ್ರು. ಸೀದ ಸಾವಿತ್ರಿ ಇಳಕಂಡಿದ್ದ ಆಲದ ಮರತ್ತಾಕೆ 
ಬರಬೇಕ ಇವು ? ಅದೇ ತಾನೆ ಸಾವಿತ್ರಿ ತನ್ನ ಗ೦ಡ್ಲೆ ಉಂಬಾಕೆ ಇಕ್ಕಿ ಅವುಳು ಉಂಡು 
ಏನೋನೋ ತಮಾಸೆ ಮಾಡ್ಕಂಡು ಕುತ್ಶಂಡಿದ್ರು. ಆಗ್ಲೆ ಆ ಚಾ೦ಡಾಲ್ರು ಅಲ್ಲೆ ಬಂದು 
ಇವರಿಬ್ರಳನ್ನ ಇಡಕಂಬಿಟ್ರು. ಇಬ್ರುನ್ನೂ ಏರಿಮ್ಯಾಕೆ ತಂದ್ರು. ಅವಾಗ ಸಾವಿತ್ರಮ್ಮನ್ನ 
ಕಳ್ಳರು ಬಾರಿ ಬಯ್ತಾರೆ. “ಎಡ್ಮುಂಡೆ ಮಂತೇಕೆ ಬಂದು ನಮ್ಮಮ್ಮಂಗೆ ಮೋಸಮಾಡಿ 
ಇಲ್ಲೆ ಓಡಿ ಬಂದ್ಯಾ ನಡೀ ನಮ್ಮೆನೆಗೆ, ನಮ್ಮಮ್ಮಯ್ಯ ಒಬ್ಬೆ ಐದಾಳೆ ಅಲ್ಲಿರುವಂತೆ.” 
ಅಂತಂದು ಸಾವಿತ್ರಿನ ಹೊತ್ಕಮಕೆ ಹೋದ್ರು. ಅವಾಗ ಸಾವಿತ್ರಿ ಕೈಮುಗಿದು "ಯಣ್ಣ 
ನಂಗೆ ಮದ್ದೆ ಆಗೈತೆ. ನನ್ನಂಡ ಅಲ್ಲೆ ಐದಾನೆ ನೋಡ್ರಿ, ನಿಮ್ಗೆ ಕಾಲ್ಗೆ ಬೀಳ್ತೀನಿ ಬಿಡ್ರಪ್ಪಾ” 
ಅಂತ ಏನೇನೋ ಹೇಳಿದ್ರೂ ಅವುರು ಕೇಳಲಿಲ್ಲ. ಆಕಳ್ರು ಐವತು ಜನಾನು ಇವಳ 
ರೂಪ ನೋಡಿ ಅಲ್ಲೆ ತಲೆಸುತ್ತಿ ಬೀಳಂಗಾಡಿಬಿಟ್ರು. ನಾನು ಮದ್ವ ಆಗ್ತೀನಿ, ನಾನು 
ಮದ್ದೆ ಆಗ್ತೀನಿ ಅಂತಂದು ಒಬ್ಬರಿಗೊಬ್ರು ಪೈಪೋಟಿ ಮಾಡಾಕತ್ತಿದ್ರು. ಅವಾಗ ಇವುಳು 
ಒಂದುಪಾಯ ಮಾಡಿದ್ದು. “ನೋಡಪ್ಪ ನೀವಿಂಗೆ ನಂಗಾಗಿ ಕಿತ್ತಾಡದು ಸರಿಯಲ್ಲ, 
ನನ್ನಯ್ಯಾಗೆ ಒಂದು ಮುತ್ತಿನ ಉಂಗ್ರೈತೆ. ಆ ಉಂಗ್ರನ ಕೆರೆಯಾಕೆ ಎಸದುಬಿಡ್ತೀನಿ ಆ 


ಜನಪದ ಕಥಾ ಕಣಜ ಈರಬಡಪ್ರ /31 


ಉಂಗ್ರನ ಯಾರು ತಂದ್ಕೊಡ್ತಾರೊ ಅವನ್ನ ಮದ್ವೆ ಆಗ್ರೀನಿ” ಅಂತಂದು ಹೇಳ್ತಾಳ. 
ಆಗ್ಲಿ ಆಕಿ ಬಿಡು. ಅಂತಂದು 'ಓಪ್ಪಿಬಿಟ್ರು ಇವಳು “ರೆಯಾಕೆ ನಡಾಮದಕ್ಕೆ ಎಸೆದು 
ಬಿಟ್ಟು ಐವತ್ತು ಜನಾನು ಕೀಲುಕುದ್ರೆ ಮನಗಿಸಿಬಿಟ್ರು. ಪೈಲ್ವಾನ ಸೆಡ್ಡಿ ಅಕ್ಕಂಬಿಟ್ರು 
ಎಲ್ರೂ ಸುರಂಗ ಹೂಡಿಯರ್ದ ಕೇಳ್ತೀಯ, ಪಲ್ಟಿ ಹೊಡಿಯಾರ್ನ ಕೇಳ್ತೀಯ, ದಬದಬ 
ಅಂತ ಬೀಳಾರ್ನ ಕೇಳ್ತೀಯಾ ಅಂತೂ ಎಲ್ರೂ ಮುಣಿಗಿ ಉಂಗ್ಲ. ತರಾಕೆ ಹೋಗಿಬಿಟ್ರು. 
ಇವ್ಳು ಏನಾಡಿಬಿಟ್ಟು “9 ಗಂಡಂದು ಚಂದ್ರಾಜ್ಯ ಇತ್ತು. ಅದ್ದ ತಗಂಬಿಟ್ಟು ಇವುಳು 
ದುಮಿಕೆಬಿಟ್ಟು. ಯಾರ್ಕಾರು ಮುಣಿಗಿ ಮೇಲಕ್ಕೆ ಎಳಿದ್ರೋ ಅರಿತವರ ಪಟ್ಟಿಸಿರನೆಲ್ಲಾ 
ನೆಗೆದುಬೀಳಂಗೆ ಕಡಿದು "ಬಿಟ್ಟು ನಲವತೊಂಬತು ಜನಗಳನ್ನೂ ಇಂಗೇನೆ ಮುಗಿಸಿಬಿಟ್ಟು 
ಅದ್ರಾಗೆ ಒಬ್ಬ ದೂರ ಮುಣಕ್ಕಂಡು ಹೋಗವ್ನೆ ಇದು ಅವಳಿಗೆ ಗೊತ್ತಿಲ್ಲ ಎಲ್ಲಾರ್ನೂ 
ಮುಗಿಸಿದ್ದಿ ಅಂದ್ಕೊಂಡು ಗಡ್ಲೆ ಬಂದು ತುಂಡು ತುಂಡಾಗಿದ್ದ ತನ್ನ ಗಂಡನ ಸಿರ, 
ಕೈಕಾಲು, ಹೊಟ್ಟೆ ಎಲ್ಲಾ ಜೋಡಿಸಿ ಪರಮೇಶ್ವರನ ಧ್ಯಾನ ಮಾಡಿದ್ದು ಅವಾಗ ಈಕೆ 
ಭಕ್ತಿಗೆ ಮೆಚಿ ಶಿವ-ಪಾರ್ವತಿ ಪ್ರತ್ಯಕ್ಷವಾಗಿಬಿಟ್ಟು ಅವಳ ಗಂಡನ್ನು ಬದುಕಿಸಿಕೊಟ್ರು, 
ಮಲ್ಲಯ್ಯ ಹರ ಹರಾ ಎಷ್ಟೊತ್ತು ಮನಗಿದ್ದಪ್ರಾ ಅಂತಾ ಎದ್ದುಬಿಟ್ಟ ಆವಾಗ ಆಯಮ್ಮ 
ಅವನಿಗೆ ಉಂಬಾಕಿಟ್ರು” ನೋಡು ನೋಡು ನರಮನ್ನೋರ್ನ ನಂಬೋದು ಬ್ಯಾಡಂದ್ರೆ 
ಕೇಳಲ್ಲ ಆ ಪೋಲಿನನಮಕ್ಸು ಐವತ್ತು ಜನಾನೂ ಯಂತಾ ಮೋಸಮಾಡಿಬಿಟ್ರು” 
ಅಂತ ಹೇಳ್ತಾ ಕಣ್ಣೀರು ಹಾಕಿದ್ದು. ಇವ್ರು ಉಮ್ತಾ ಇರಬೇಕಾದ್ರೆ ಆ ಐವತ್ತು ಜನ ಪೃಕಿ 
ಒಬ್ಬ ಉಳ್ಳದ್ದಲ್ಲ ? ಅವನೇನು ಮಾಡಿಬಿಟ್ನಪ್ಪ ಅಂದ್ರೆ, ಒ೦ದು ಕೋಲು ಊರ್ಕೊಂಡು 
ಸೀದ ಇವತ್ರ ಬಂದುಬಿಟ್ಟ ಬಂದುಬಿಟ್ಟು ಸ್ಪಾಮಿ ಸ್ವಾಮಿ, ನಾನು ಪೂರಾಬಡವ 
ಏನೋ ನಿಮ್ಮ ಕಾಲಸಂದೀಲಿ ಇದ್ಕೊಂಡು ಕುದ್ರಿಗೆ ಹುಲ್ಲು ತರೋದೋ, ಮೈ 
ಒರೆಸೋದೋ, ನೀರ್ಬುಡ್ಡೊಡೋ ಇಂತಾವೇ ಬದುಕು ಮಾಡ್ಕೊಂಡು ಇರ್ತೀನಿ. 
ನಂಗೆ ಒಂದು ಚೂರು ಉಂಬಾಕೆ ಇಡ್ರಿ” ಅಮ್ಮಂದು ಬೇಡ್ಕಂಡ. ಇವ್ನು ಇರೋದು 
ಸಾವಿತ್ರಮಂಗೆಬೇಕಿಲ್ಲ. ಬ್ಯಾಡ ಬ್ಯಾಡ ನರಮನ್ಹೋರ್ನ ನಂಬಾಂಗಿಲ್ಲ. ಯಾರ್ನ ನಂಬಿದ್ರೂನೂ 
ಕೈ ಕೊಡ್ತಾರೆ. ಇಂಗೇನೇ ಬಾಳ ಬಾಳ ಆಗಿದಾವೆ. ಎಲ್ಲಾರೂ ಮೋಸಗಾರ್ರೆ 
ಹೇಳೋದೊಂದು ಮಾಡೋದೊಂದು” ಅಂತಂದು ಹೇಳ್ತಾಳೆ. ಆದ್ರೆ ಈ ಮಲ್ಲಯ್ಯ 
ಒ೦ದೀಟು ಮೆತ್ತನ್ನ ಮನುಷ್ಯ ಅಯ್ಯೊ ಅಂದೋರ್ಲೆ ಪಾಪ ಅಂತ ಕರುಣೆ ತೋರಿಸ್ತಾನೆ, 
ಅದ್ಕಾಗಿ “ಬಿಡೇ ಸಾವಿತ್ರಿ ಈ ಅಜ್ಜ ಏನ್ಮಾಡ್ಮಾನೆ ನಮ್ಮನ್ನ? ಒಂದೀಟು ಕೆಲ್ಲಪಲ್ಲ 
ಮಾಡ್ಕೊಂಡು ಮನಿಯಾಗೆ ಬಿದ್ದಿರ್ನಾನೆ” ಅಂತಂದು ಸಾವಿತ್ರಿನ ಒಪ್ಪಿಸಿ ಅವಜ್ಜನ 
ಮನೆಯಾಗೆ ಇಟ್ಕೊತಾನೆ. 


ಇ೦ಗೇ ನಾಕಾಲ ಕಳೀತು. ಇವು ದಿನಾ ನೀರೃಡೆ ಹೋಗ್ತಾಗ ಈವಜ್ಜ ಅವರಿಗೆ 
ನೀರ್ರಗಂಡು ಹಿಂದ್ಲೋಗೋನು. ಚ೦ದ್ರಾಜ್ಯ ಮಾತ್ರ ಅವಜ್ಜನ ಕೈಲಿ ಕೊಟ್ಟಗಿಟ್ಕಾ 
ಅಂತಂದು ಹೆಂಡ್ತಿ ದಿನಾ ಗಂಡಂಗೆ ಹೇಳಿದ್ದು. ಒಂದಿನ ಐನತಪ್ಪಾಂದ್ರೆ ಮಲ್ಲಯ್ಯ 
ನೀರೃಡೆ ಹೋದ. "ನಿಕ್ಕರ್‌ ಲಾಡಿ ಗಂಟು ಬಿರೀನೆ ಬರ್ಲಿಲ್ಲ. “ಇಂಗೆ ಚೆಂದ್ರಾಜ್ಯ ಇಡ” 
ಅಂತೇಳಿ ಅವಜ್ಜನ ೈಲಿ ಕೊಡ್ತಾನೆ. ಅವ್ನು ನೀರ್ಕಡಿಕೆ ಕುಕ್ಕಂಡ. ಆಮೇಲೆ ನೀರುತಗಂಬಾರ 


32 /ಜನಪದ ಕಥಾ ಕಣಜ ಈರಬಡಪ 


ಅಂತಂದು ಕದ್ದ. ಈವಜ್ಜ ನೀರುಕೊಟ್ಟ ಮಲ್ಲಯ್ಯ ನೀರು ಇಸ್ಕಂಡು ಬಕ್ಕೊಂಡುತಿಕ 
ತೊಳ್ಳಮ್ತಿದ್ದ. ಇದೇ ಸಮಯ ಅಂದ್ಕೊಂಡು ಎಲ್ಲು ತುಂಡಿಗೆ ಮಲ್ಲಯನ ಕಡ್ಡಾಕಿದ. 
ಯಾರ್ಬೇಳು ? ಅವ್ನೆ ಆ ಅಜ್ಜನಂತೆ ಬಂದಿದ್ದಲ್ಲಾ "ಅವ್ನು ಸರಿ, ಅವನು ಸಾವಿತ್ರಿತಾಕೆ 
ಹೋಗಿ. “ಕತ್ತೆ ಮುಂಡೆ, ನಾನಾರಂತ ತಿಳ್ಳೊಂಡಿದ್ದಿಯ 7 ನಮ್ಮಣ್ಣಾರೆೈಲ್ಲ ಕಡಿಬೇಕಾದ್ರೆ 
ನಾನೆಲ್ಲಿದ್ದೆ ಅಂದ್ಕೊಡ್ಯಾ. ಅಲ್ಲೊಂದು ಜಬ್ಲಾಗೆ ಅವಿಕ್ಕೊಂಡು ನೀಮಾಡೋ ಅವಾರನೆಲ್ಲ 
ನೋಡ್ತಿದ್ದೆ ನಡೀ ಹೋಗಾನ ನಮ್ಮನೆಗೆ. ನಿನ್ರೂಪ ಹಿಡಿಸೈತಿ ನಮ್ಮನಿಯಾಗೆ ಅಮ್ಮಯ್ಯ 
ಒಬ್ಬೆ ವದಾಳೆ” ಅಂತಂದು ಅವಳ. ಕೃಹಿಡಿಯಾಕೆ ಹೋದ. ಅವಾಗ ಅವಳು ಏನೂ 
ಮಾಡ್ದೆ ಸುಮ್ನೆ ಇದ್ದು “ಆಯ್ತು ಸ ಸ್ಪಾಮಿ ನೀನು ನನ್ನಂಡಗಿಂತ ಬಾಳ ರೂಪಸ್ತ 
ಆಗಿದೀಯ. ನಿನ್ನಂಥ 'ರೂಪಸ ಈ ಜಗತ್ಮಾಗೆ ಇಲ್ಲ. ಆಯ್ತು ಬರೀನಿ. ನೀನೇ 
ಗ೦ಡನಾಗ್ದಂತೆ. ಆದ್ರೆ ಏಟೇ ಆಗ್ಲಿ ಇಷ್ಟುದಿನ ನನ ಜೊತೆಗಿದ್ದ ಈ ಮಲ್ಲಯ್ಯನ ಶವ 
ಎ೦ಗೆ ಬಿಟ್ಟೋಗೋದು. ಅದ್ಭಾಗಿ ನೀನು ಸ್ವಲ ಪುಡಿಕಳ್ಳೆ ಎಳಕಂಡು ಬಂದುಬಿಡು. 
ಸುಟ್ಟು ಬೂದಿ ಮಾಡಿ ಹೋಗಿಬಿಡಾನ", ಅಂತಂದು ಈ ಕಳ್ಳನಿಗೆ ಹೇಳಿದ್ದು. ಅವ್ನು 
ಕಳ್ಳೆ ಎಳಕಂಡು ಬಂದ. ಸ್ವಾಮಿ ಸ್ಪಾಮಿ ಈ ಕಳ್ಳೆ ತೊಳ್ಳು ಬೆಂಕಿ ಆಗುತ್ತೆ. ಶವ 
ಸರಿಯಾಗಿ ಸುಡೊಲ್ಲ ಅದಾಗಿ ನೀವು ಆ ಕಳ್ಳೆಮ್ಕಾಲೆ ನಿಂತ್ಸಂಡಿರಿ. ಆಶವ ಸುಡ್ತೂಲು 
ನೀವು ಈ ಕಡೆ ಬಂದುಬಿಡಿ. ಆವಾಗ್ಗೆ ನಾನು ನೀವು ಕೂಡ್ಕೊಂಡು ಆರಾಮವಾಗಿ 
ಮಲಗಿ ಬಿಡಾನ'” ಅಮ್ದಿದ್ದಂಗೆ ಅವ್ನಿಗೆ ಇವಳ ಮಾತು ಕೇಳಿ ಸ್ಪರ್ಗಲೋಕ ಮೂರೇ 
ಗೇಣು ಆದಂಗೆ ಆತು. ಇವ್ಳು ಕಳ್ಳೆಮ್ಕಾಲೆ ಒಂದು ಡಬ್ಬ ಸೀಮೆಎಣ್ಣೆ ಹೊಯ್ದಬಿಟ್ಟು ಆ 
ಕಳ್ಳನ ಆದ್ರಮ್ಯಾಲೆ ನಿಲ್ಲಿಬಿಟ್ಟು ಕಳ್ಳಮ್ಯಾಕೆ ಗಂಡನ ಶವ ಆಕ್ಬೆ ಬೆಂಕಿ ಇಟ್ಟುಬಿಟ್ಟು. 
ಈಕಳ್ಳಂಗೆ ನಾನು ಸುಟ್ಟೋಗ್ಗನಿ ಅಂಬೋ ಪರಿವೇನೇ ಇಲ್ಲ. ಬರೀ ಸಾವಿತ್ರಿ ಗ್ಯಾನದಾಗೆ 
ಐದಾನೆ. ಯಾವಾಗ ಇವುಳು ಬೆಂಕಿಹಚ್ಚಿದ್ದೊ ಇಡೀ ಕಳ್ಳನೆ ದಗದಗ ಅ೦ತ ಅತ್ಕೊಂಡು 
ಆ ಕಳ್ಳನೂ ಅತ್ಕೊಂಡು ಉರ್ದು ಸತ್ತೋದ. ಆವಾಗ ಸಾವಿತ್ರಿ ಗಂಡನತ್ರ ಬ೦ದು ಅವ್ನ 
ರುಂಡಮುಂಡ ಒಂದತ್ರ ಇಟ್ಟು ತಿರ್ನ ಶಿವಪಾರ್ವತಿ ದ್ಯಾನಮಾಡಿದ್ದು. ಶಿವ ಪಾರ್ವತಿ 
ಬಂದು ಸಾವಿತ್ರಿ ಗಂಡನ್ನ ಬದುಕಿಸಿಕೊಟ್ಟರು. ಆವಾಗ ಸಾವಿತ್ರಿ ಗಂಡನ್ನ ನೋಡಿ 
ಅಳ್ತಾ “ನರಮನ್ಸೋರ್ನ ನಂಬೋದು ಬ್ಯಾಡಾಂದ್ರೆ ಕೇಳ್ಳಿಲ್ಲ. ಎಂತೆ೦ತ ಹಲ್ಕಾ ಕೆಲ್ಲ 
ಮಾಡ್ತಾರೆ ನೋಡು. ಒಂದು ರೂಪಸ್ತ ಹೆಣ್ಣನ್ನ ಬಾಳೋದಿಕ್ಕೆ ಬಿಡಲ್ಲ ಈ ಚಾಂಡಾಲ 
ಗಂಡಸರು” ಅಮ್ತಂದು “ನಡಿ ಹೋಗಾನ ನಿಮ್ಮ ಅಪ್ಪ ಅಮ್ಮ ಇರೋ ಊರ್ಗೆ” 
ಅಂತೇಳ್ತಾಳೆ. ಅವಾಗ ಅವರಿಬ್ರೂ ಅಲ್ಲಿಂದ ಸೀದ ಕರಮರಳ್ಳಿ ಮಕದ ಕಡೆ ಕಾಲುಹಾಕಿದ್ರು 
ಅರ್ದದಾರಿಗೆ ಬರೋಹೊತ್ಸೆ ಕತ್ತಾತು. 


ದಾರಿ ನಡ್ಡೆ ರ೦ಗೇನಳ್ಳಿ ಅ೦ಬೋದೊಂದು ಪಟ್ಟಸಿಕ್ತು ಆ ಪಟ್ನಕೆ ಬರೋಹೊತ್ಸೆ 
ಆ ಪಟ್ಟದ ಕ್ಲಾಟೆಬಾಗ್ಗು ಹಾಕಿಬಿಟ್ಟಿದ್ರು. ಆ ಪಟ್ನದ ಹೊರಗೆ ಮಾಂಕಾಳಮ್ಮನ ಗುಡಿ 
ಇತ್ತು. ಇವರು ಆ ಗುಡಿಯಾಗೆ” ಇಳ್ಳಂಡ್ರು. ಅವತು ರಾತ್ರಿ ಆ ಪಟ್ಟ ದಾಗೆ ಏನ 
ನಡೀತಪಾಂದ್ರೆ ಅವೂರು ದೊರೆ ಸತ್ತು 'ಹೋಗವ್ನೆ ಆ ದೊರೆ ಒಬ್ಬೆ ಮಗಳು. ಅವರ 
ತಾಯಿ ಏನಂತ ಓಲೆ ಬರಿಸಾಳಪಂದೆ ನಮ್ಮ ಪಟದಾನೆ ಯಾರಿಗೆ ಹೂವಿನ ಮಾಲೆ 


ಜನಪದ ಕಥಾ ಕಣಜ ಈರಬಡಪ್ರ /33 


ಹಾಕುತ್ತೋ ಅವುರು ನನ್ನಗಳ ಮದ್ವೆ ಆಗಿ ಈ ಪಟ್ಟದ ರಾಜ್ಯ ದರ್ಭಾರ ಮಾಡಬಹುದು. 
ಅಂತ ಓಲೆ ಬರಿಸ್ಸಾಳೆ. ಆವಾಗ. ವಿಷ್ಯ ತಿಳಿದ. ಸುತ್ತು " ಮುತ್ತಿನ ರಾಜಕುಮಾರೆಲ್ಲ 
ಬಂದ್ರು. ಪಟ್ಟದ ಆನೆ ಕೈಲಿ ಹೂವಿನ ಮಾಲೆ ಕೊಟವೆ. ಸುತ್ತರಂಡು ದುಂಡಗೆ 
ರಾಜಕುಮಾರು ಭಟ ಕುಂತವೆ. ಆ ಕಡೆ ಮಾಂಕಾಳಮ್ಮನ ಗುಡಿಯಾಗೆ 
ಇದಲ್ಲ ಮಲ್ಲಯ್ಯ ಸಾವಿತ್ರಿ ಇವ್ರಿಗೆ ಆ ವಿಷ್ಯ ತಿಳೀತು. ಅವಾಗ ಮಲ್ಲಯ್ಯ ಸಾವಿತ್ರಿತಾಗೆ 
“ಸಾವಿತ್ರಿ, ಸಾವಿತ್ರಿ ಪಟ್ನದೊಳಗೆ ಏನೋ ಮೋಜು ನಡೀತ ಐತೆ. ನಾನು "ಸರನೆ 
ಅಲ್ಲಿಗೆ "ಹೋಗಿ ಬರ್ತೀನಿ "ನೀನಿಲ್ಲ ಮನಿಕ್ಕ'” ಅಂತೇಳಿ ಅವ್ನು ಆ ಸಭೆತಾಕೆ ಹೋದ. 
ಆನೆ ಮೂರುಸುತ್ತು ತಿರುಗಿಬಿಟ್ಟು ಸೀದ ಮಲ್ಲಯ್ಯಂತಾಕೆ ಬಂದುಬಿಟ್ಟು ಅವ್ನಿಗೆ 
ಹೂವಿನಾರ ಹಾಕಿಬಿಟ್ಟು. ಅವಾಗ ಆ ದೊರೆಗಳಿಗೆಲ್ಲ ಬಾಳಿಸಿಟ್ಟು ಬ೦ದು ಬಿಡ್ತು. 
ಎಂತಾ ಆನೆ ಇದು. ಯಾವನೋ ತಿರ್ಕಂಡು ತಿಮ್ಮಾನ್ಗೆ ಆಕಿಬಿಡಲ್ಲ ಅಂತ ಎಗರಿ ಎಗರಿ 
ಬಿದ್ರು. “ಈ ಆನೇನ ಒದ್ದು ಕಟ್ರಿ ಒಳಗೆ. ಬ್ಯಾರೆ ಇನ್ನೊಂದು ಆನೆ ಒಡಕಂಡುಬರಿ, ಆ 
ಹುಡ್ಗನ್ನ ದೂರ ಗದುಮಿ” ಅ೦ತಂದು ಹೇಳಿಬಿಟ್ಟು “ನ್ನೆ "ನು ಮಾಡ್ತಾರೆ ? ಅವು 
ಹೇಳ್ದಂಗೆ ಮಾಡ್ತಾರೆ. ಆ ಮಲ್ಲಯ್ಯನ ದೂರ ಕಳಿಸ್ತಾರೆ. ಇನ್ನೊ ೦ದು ಅನೆ ತಂದ್ರು. 
ಅದೂ ಕೂಡ ಮಲ್ಲಯ್ಯ ೦ಗೆ ಹಾಕು. ಅವಾಗ ಬೇರೆ ಉಪಾಯ 'ಹೊಳೀದೆ ಇವ್ನೆ ಈ 
ಪಟ್ನದ ರಾಜ ಅಂತಂದು, ಆದಿಗೆ ಅಂದ್ರಾ ಹಾಕಿ, ಬೀದಿಗೆ ಸಪ್ರ ಹಾಕಿ, ದಿಬ್ಬೀರ್ತವಾಗಿ 
ಮದ್ದ ಮಾಡಿಬಿಟ್ರು ಮಲ್ಲಯ್ಯನ ಬಂದಿದ್ದ ರಾಜಕುಮಾರೆಲ್ಲ ಬಾಯಾಗೆ ಬೆಟ್ಟು ಇಟ್ಕೊಂಡು 
ಅದೇ ಹೋದ್ರು. 


ಈ ಮಲ್ಲಯ್ಯ ಅಂಬೋನು ಗುಡಿಯಾಗೆ ಇದ್ದಲ್ಲ ಸಾವಿತ್ರಿ, ಅವಳನ್ನ 
ಮರ್ನೇಬಿಡ್ಬೇಕಾ? ಆಮೇಲೆ ನಾಕು ದಿನದ ಮ್ಯಾಲೆ ನೆಪ್ಪಿಗೆ ಬಂತು. ಏಟೇ ಆಗ್ಲಿ, ನನ್ನ 
ಜೀವ ಕಾಪಾಡ್ಬೋಳು, ರೂಪಸ್ತಿ, ಅಂತವಳನ್ನ ನಾನು ಕೈಬಿಟ್ರೆ ನನ್ನೆ ತುತ್ತು ಅನ್ನ 
ಸಿಕ್ಕಲ್ಲ. ಅವಳನ್ನ ಯಾವ ರೀತಿ ಕರೇ ಕಳಿಸಿಕಮ್ಮಾನ ಇಲ್ಲಿಗೆ ? ಅಂತಂದು ಯೋಜ್ನೆ 
ಮಾಡ್ಕ ಇಡೀ ರಾಜ್ಯನೇ ನನ್ನು. ನಂಗ್ಯಾಕೆ ಭಯ ಅಮಂದು ಒಂದು ಡಂಗೂರ 
ಸಾರಿಸ್ಟ್ಯ ಏನಾಂತಪ್ಪಾಂದ್ರೆ ಇವತ್ತು ಮಹಾರಾಜ್ರು ಅನ್ನಚತ್ರ ಇಡಿಸ್ಕಾರೆ. ಪಟ್ಟದಾಗಿರೋರೆಲ್ಲ 
ಒಬ್ರೂ ಬಿಡ್ಡಂಗೆ ಬಂದು ಉಂಡೋಗಬೇಕು. ಅಂತಂದು ಡಂಗೂರ ಸಾರಿಸ್ಟ. ಅನ್ನ 
ಚತ್ರದತ್ತ ಒ೦ದು ಬಾಗ್ಗ ಪಂಚೆಗೆ ತನ್ನ ಪೋಟೊ ನೇತಾಕ್ಚ. ಮೇಲೆ ಆಳುಗಳಿಗೆ ಡಿ 
ಮಾತ್ನ "ಹೇಳ್ತಾನೆ. ಏನಂತಂದೆ “ಆಪೋಟೊದತ್ತ ಯಾರಾದ್ರೂ ಬಂದು ಅತ್ರೆ ಅವರನ್ನ 
ಒಳಗೆ ಕರಕಂಡು ಬಾ'' ಅಮ್ತಂದು ಹೇಳ್ದ ಆಟೊತಿಗೆ ಸ ಸಾವಿತ್ರಮಂಗೆ ಬಾಳ ದುಃ ಖ 
ಆಗೈತೆ. ಇಷ್ಟು ದಿನಾದ್ರೂ ಬರ್ದಿಲ್ಲವಲ್ಲ. “ನನ್ನ ಮರ್ರವ್ನೆ ಅಂದ್ಯಂಡು ಕನಸಿನಾಗೂ 
ಟು ಜೂ ಮಲ್ಲಯ್ಯನ್ನೆ ಧ್ಯಾನ ಮಾಡ ನಾಕೇದಿನ್ನೆ ಅಷ್ಟು ದಪ್ಪ ಇದ್ದೋಳು ಸಣ್ಣೆ 
ಆಗಿಬಿಟ್ಟು ಮಕದಾಗೆ ಒಂದೀಟು ಕಳೆ ಅ೦ಬೋದೆ ಇಲ್ಲ ಇಂಗಿರುವಾಗ ಡಂಗೂರದ 
ಮಾತುಕೇಳಿ ನಾನು ಹೋಗಾನ ಅಂತಂದು ನಿರ್ಧಾರ ಮಾಡಿ ಸೀರೆ ಉಟ್ಕೊಂಡು 
ಹೋಗಾದು ಬ್ಯಾಡ ಗಂಡು ರೂಪಲಿ ಹೋಗಾನ ಅಮಂದು ನಿರ್ಧಾರ ಮಾಡಿ 
ಮಲ್ಲಯ್ಯನ ಬಟ್ಟೆಗಳನ್ನ ಹಾಕ್ಕೊಂಡ್ಳು. ಬರೋ ಅದ್ಭಾಗೆ' ರಾಜನಮನೆ. ಎಲ್ಲಾರು 


34 / ಜನಪದ ಕಥಾ ಕಣಜ ಈರಬಡಪ್ಪ 


ಉಂಡುಂಡು ಬಾಯೊರಿಸಿಕೊಂಡು ಬರ್ತಾವೆ. ಇವುಳು ಕೂಡ ಅಲ್ಲಿಗೆ ಹೋಗಿಬಿಟ್ಟು. 
ಪೋಟೋ ಹಾಕಿದ್ರಲ್ಲ ಅಲ್ಲಿ ತಲೆ ಎತ್ತಿ ನೋಡಿದ್ರೆ ಮಲ್ಲಯ್ಯನ ಪೋಟೋನೆ ಕಾಣ್ಣೇಕೆ? 
ಆವಾಗ ಸಾವಿತ್ರಿ ಕಣ್ಣಾಗೆ ನೀರು ಪಳಪಳ ಉದ್ರಿ ಬಿಟ್ಟು. ಮಲ್ಲಯ್ಯ ಕಷ್ಟದಾಗಿದ್ದಾಗ 
ತಾನು ನೆರವಾಗಿದ್ದು, ಅವನ ಜೊತ್ಸೆ ತಮಾಸೆ ಮಾಡಿದ್ದು, ಸರಸ ಆಡಿದ್ದು, ಇನ್ನೂ 
ಏನೇನೋ ನೆಪಿಗೆ ಬಂದುಬಿಟ್ಟು ಬಿಕ್ಕಿಬಿಕ್ಕಿ ಅಳಾಕೆ ಸುರು ಮಾಡಿದ್ದು. ಅವಾಗ ಅಲ್ಲಿದ್ದ 
ಆಳುಗಳು ರಾಜಂತಾಕೆ ಕಳಿಸಿದ್ರು. ಅವಾಗ ನೋಡ್ತಾಳೆ, ಮಲ್ಲಯ್ಯ ಅಂಗೇನೆ ರಾಣಿ 
ಪಕ್ಕದಾಗ ಸಿಮ್ನಾಸನದ ಮ್ಯಾಲೆ ಕುತ್ಕ೦ಡವನೆ ನಗತ. ಸಾವಿತ್ರಮ್ಮಂಗೆ ಅವಾಗ ಹೋದಜೀವ 
ಬಂದಂಗಾತು. ಗೊಳೋ ಅಂತ ಅತ್ತುಬಿಟ್ಟು. ಸಿಮ್ಮಾಸನದ ಮ್ಯಾಲಿದ್ದ ಮಲ್ಲಯ್ಯ ಆ 
ಕೂಡ್ಲೆ ಕೆಳಾಕ್ಷಂದು ಸಾವಿತ್ರಿ ಕೆನ್ನೆಮ್ಯಾಕೆ ಕೈಯಿಟ್ಟು ಸಮಾಧಾನ ಮಾಡ್ತಾ ತನ್ನ 
ಕಿರಿಹೆ೦ಡ್ತಿನೂ ಕರ್ದು ಅವ್ರಿಬ್ರು ಆವೂರ್ಲೆ ಎಂಗ೦ಗೆ ಬಂದು ಏನೇನ ಪಡಿಪಾಟ್ಲು ಬಿದ್ರು 
ಅ೦ಬೋದೈೆಲ್ಲ ಹೇಳ್ದ. ಅವಾಗ ಚಿಕ್ಕೋಳು “ಆಯ್ತು ಸ್ವಾಮಿ, ಈಯಮ್ಮ ನಂಗೆ ಅಕ್ಕ 
ಆಗ್ರಳೆ. ಜೊತೆಗೆ ನಿನ್ನೆ ಹಿರೇ ಹೆಣಿ. ನಾನು ಚಿಕ್ಕೇಣ್ತಿ ಆಗ್ತೀನಿ.” ಅಂತೇಳಿ ಚಿಕ್ಕೋಳು, 
ಸಾವಿತ್ರಮ್ಮನ ಕಾಲ್ಗೆ ಬಿದ್ದು ಕೈ ಮುಗಿತಾಳ. 


ಇಷ್ಟೆಲ್ಲಾ ಆದ್ಮೇಲೆ ಮಲ್ಲಯ್ಯ ರಂಗೇನಹಳ್ಳಿಯಿ೦ದ ಕರಮರಳ್ಳಿಗೆ ಒಂದಾಳು ಕಳ್ಸಿ 
ಅಲ್ಲಿದ್ದ ಅಪ್ಪ, ಅಮ್ಮ ಅಣ್ಮಂದ್ರು, ಬಂಧುಬಳಗನೆಲ್ಲ ಕರೆಕಳ್ಲಿಕೊ೦ಡು ಇನ್ನೊಂದ್ಲಾರಿ 
ಪಟ್ಟಕುಟ್ಟಿ ಪಟ್ನ ಸಾರ್ಸಿ ಆದಿಗೆ ಅಂದ್ರ ಹಾಕ್ಸಿ, ಬೀದಿಗೆ ಚಪ್ರ ಹಾಕ್ಸಿ, ದಿಬ್ಬೀರ್ತವಾಗಿ 
ಇಬ್ರಾಳನ್ನು ಮದ್ದೆ ಆಗ್ತಾನೆ. ಎಲ್ಲರೂ ಸಂತೋಸಪಡ್ತಾರೆ. ನಾವಿಲ್ಲಿ ಕಥೆ ಕೆಳ್ತಾ ಇದಿವಿ. 


೨ 


3. ಹಾವಾಗಿ ಹದಿದ ಅಣ್ಣಯ್ಯ 


ಕರಮರಳ್ಳಿ ಅಂಬೋದೊಂದು ಊರು. ಆ ಊರಾಗೆ ಇಬ್ರಾಳು ಗಂಡ ಹೆಂಡಿ 
ಇದ್ರು. ಅವ್ರಿಗೆ ಒಂದು ಹೆಣ್ಣು ಒಂದು ಗಂಡು. ಗಂಡಿನ ಹೆಸರು ಮಲ್ಲಣ್ಣ, ಹೆಣ್ಣಿನ 
ಹೆಸ್ರು ಮಲ್ಲಕ್ಕ. ಮಲ್ಲಣ್ಣ ಹಿರಿಯೋನು ಮಲ್ಲಕ್ಕ ಚಿಕ್ಕೋಳು. ಒಂದಿನ ತಾಯಿ ಗ೦ಡನತ್ರ 
“ನಾಳೆ ನಾನು ಸಾಯ್ತೀನಿ ನೀನು ಇನ್ನೊಂದು ಮದ್ದೆ ಆಗು” ಅಮ್ತಂದು ಹೇಳಿದ್ದು. 
“ಎಲೇಲೇ ಇದೇನು ಇಂಗಮ್ತಿಯಾ ಇನ್ನೂ ದಿಮ್ಸೈದಿಯಾ ಎಲ್ಲು ಮಕ್ಕಳು ಬ೦ಗಾರದಂಗೆ 
ಓತ್ತಾ ಐದಾವೆ ಅವ್ರಿಗೆ ಬೇಸಿಕ್ಕೋರು ಗತಿಯಿಲ್ಲಂಗಾಗುತ್ತೆ, ಸಾಯ್ತಿನಿ ಅಮ್ತಿಯಲ್ಲೇ 
ನೀನು” ಅಂತ ಗಂಡ ಕೇಳ್ದ. “ಸ್ವಾಮಿ ನಿಜವಾಗ್ಲೂ ನಾಳೆ ಅಗಲೂಟದೊತ್ತಿಗೆ 
ನನ್ನಾಸೆನ ಪೂರೈಸಿ ಕೊಡು. ನಾನು ನಿಜವಾಗ್ಲೂ ಸಾಯ್ತಿನಿ” ಅಂತಂದು ಕಣ್ಣೀರು 
ಸುರಿಸಿದ್ದು. ಮಾರ್ನೆದಿನ ಅಗಲೂಟದೊತ್ತಿಗೆ ಸತ್ತುಹೋಗಿಬಿಟ್ಟು. ಇವ್ನಿಗೆ ಭಾರಿ ಯೋಜ್ನೆ 
ಆಯ್ತು. “ಮಕ್ಕಳಿಗೆ ಬೇಸಿಕ್ಕರಿಲ್ಲ, ಅಲ್ಲನೆ ಮಕ್ಳು ಕೂಡ ಯಾವಾಗ್ಲೂ ಅಮ್ಮಯ್ಯ 
ಅಮ್ಮಯ್ಯ ಅಮ್ತಂದು ಕನವರಿಸ್ಕಮ್ತಾವೆ. ಏನ್ಶಷ್ಟ ಕೊಟ್ಟುಬಿಟ್ಟ ದೇವ್ರು ಅಮ್ದಂದು ಬಾಳ 
ಚಿಂತೆ ಮಾಡಾಕ ಹತ್ತಿದ. ಎಷ್ಟು ದಿನಾಂತ ಇಂಗೇ ಇರಾಕಾಗುತ್ತೆ. ಒಂದಿನ ಮದ್ದೆನೂ 
ಆಗಿಬಿಟ್ಟ ಮಕ್ಕಳು ಮಠಕ್ಕೆ ಹೋಗ್ತಾ ಅದಾವೆ. ಈ ಮಲ ತಾಯಿ ಈ ಮಕ್ಕಳನ್ನ 
ಸೇರ್ದಿರಲಿಲ್ಲ. ಯಾವಾಗ್ಲೋ ಅವಳಿಗೆ ಸರಿಬಂದಾಗೆ ಆ ಮಕ್ಕಳಿಗೆ ಒಂದೀಟು ಕೂಳು 
ಕಾಣಿಸ್ತಿದ್ದು. ದಿನಕ್ಕಿಷ್ಟು ದಿನಕ್ಕಿಷ್ಟು ಮಕ್ಕಳು ಕೊರಗಾಕೆ ಹತ್ತಿದ್ದು. ಇವ್ಳು ಗಂಡನ ಕೂಟೆ 
ಏನ ಹೇಳ್ತಾಳೆ 9” ಈ ಮಕ್ಕಳಿಬ್ರನ್ನೂ ಒಂದೇ ಹಾಸ್ಗೆಮೇಲೆ ಮಲಗಿಸಬ್ಯಾಡ ಒಂದು 
ಜೊತೇಲಿ ಉಂಬಾಕಿಕ್ಕಕೂಡ್ದು” ಅಮ್ತಂದು ಕಟುವಾಗಿ ಹೇಳಿದ್ದು. “ಲೇ ಇದೇನೆ 
ಇಂಗಮ್ತಿಯಾ ಸಣ್ಣಮಕ್ಕಳು ಅಣ್ಣತಂಗಿ ಒಂದೊಟ್ಟೀಗೇ ಬ೦ದಾವು ಜೊತೇಲಿ ಉಂಡೆ 
ಏನಾಗುತ್ತೆ ? ಏನಿಂತ ಮಾತಾಡ್ತಿಯಲ್ಲ” ಅಮಂದು ಕೇಳ್ತಾನೆ. “ಸಾಮಿ ಈ ಪ್ರಪಂಚದಲ್ಲಿ 
ಇರೋ ವತಾವರಣ ನಿಂಗೆ ಗೊತ್ತಿಲ್ಲ. ಏಳಿದ್ರೆ ಕೇಳಾಕಿಲ್ಲ' ಅಮಂದು ಬೇಜಾರು 
ಮಾಡಿಕಂಡ್ಳು. 


ಒ೦ದಿನ ಅಗಲೂಟೊತ್ತಾಗೆ ಒಬ್ಬ ಹಾವಾಡ್ಗ ಬಂದಿದ್ದ. ಮಕ್ಕಳು ಎಲ್ಲುನೂ 
ಓದಾಕೆ ಹೋಗಿದ್ದು ಅವರಪ್ಪಯ್ಯನೂ ಇದ್ದಿಲ್ಲ. ಮಲ್ತಾಯಿ ಹಾವಿನ್ನರಿ ತಂದ್ಲು. ಒಂದು 
ಕಪ್ಪಿಗೆ ಅದ್ನ ಬಿಟ್ಟು. ಆ ಕಪ್ಪಿನಾಕೆ ಒಳ್ಳೆ ಹಾಲು ಮತ್ತೆ ಸಕ್ರೆ ಹಾಕಿದ್ದು. ಮಕ್ಕಳೆರಡು 
ಮಠದಿಂದ ಮನ್ನೆ ಬಂದಾಗ ಎಂದೆಂದೂ ಪ್ರೇಮದಿಂದ ಕಣ್ಣೋಳು ಅವತ್ತು ಬಾರೀ 
ಪ್ರೀತಿಯಿಂದ "'ಇಷ್ಟೂತ್ತಿನತ೦ಕ ಏನ್ಮಾಡ್ತಿದ್ರಪ್ಪಾ ಬರ್ರಿ ಉಣ್ಣುಬರ್ರಿ”. ಅಮ್ತಂದು ಮಲ್ಲಕ್ಕಂಗೆ 
ಕೊಟ್ಟು. ಸಕ್ರೆಹಾಲು ಹಾಕಿದ್ದ ಕಪ್ನ ಮಲ್ಲಣ್ಣಂಗೆ ಕೊಟ್ಟು. ಹಾಲು ಕುಡ್ದು ಒಂದು ಗಳಿಗೆ 


36 / ಜನಪದ ಕಥಾ ಕಣಜ ಈರಬಡಪು 


ಹೊತ್ಗೆ ಭಾರಿ ಹೊಟ್ಟೆನೋವು ಬಂದುಬಿಡ್ತು ಮಲ್ಲಕ್ಕಂಗೆ. ಅಪ್ಪ ಸಾಯಂಕಾಲದೊತ್ತಿಗೆ 
ಬಂದ. ಮಲ್ಲಕ್ಕಂಗೆ "ಹೊಟ್ಟೆನೋವು ಬರಾಬರಾ ಜಾಸಿ ಆಗತೆ ಎಂಗೆ ಆಗಿತಪಾಂದೆ 
ಬಸರು ಯಾವರೀತಿ ಇರಾರೋ ಅಂಗೆ ಮಲ್ಲಕ್ಕನ ಹೊಟ್ಟೆ ಉಬ್ಬಿಕೊಂಡೈತೆ. “ಹಡಿವಾಗ 
ಎಂಗೆ ಒದ್ದಾಡ್ತಾರೋ ಅಂಗೆ ಒದ್ದಾಡ್ತಾಳೆ. 


ಮನೆ ಮಲ್ತಾಯಿ ಗಂಡನ್ನೆ ಹೇಳಿದ್ದು “ನೋಡು ನಾನೇಳ್ಬೆ ನೀನು ಕೆಳ್ಳಿಲ್ಲ 
ಅವ್ರಿಬ್ರಾಳನ್ನು ಜೊತೆಗೆ ಮನಿಗಿಸೆ ೇಡ ಅಂತ ಸಾರಿ ಸಾರಿ ಹೇಳ್ದೆ ನೀನು ಕೇಳಲಿಲ್ಲ 
ನೋಡು ಏನ ಬದ್ದು ಆಗೈ ತಿವಾಗ ಅನುಭವಿಸು” ಅಮಂದು "ಗಂಡನ್ನೇಲೆ ಕ್ಹಾಪ 
ಮಾಡ್ಕಂಡ್ಳು. ಮಲ್ಲಕ್ಕ ಹೊಟ್ಟೆ ನೋವಿಂದ ಇಳ್ಳು ಹಗಲು ಒಂದೇ ಸಮನಾಗಿ 
ಹೊಯ್ಯಮ್ತತೆ. ಈ ತಂದೆ ಏನ್ಮಾಡಿಬಿಟ್ಟ ಈ ಸಂಕ್ಟ ನೋಡ್ದಾರ್ದೆ ಇಬ್ರು ಮಕ್ಕಳನ್ನು 
ಕರ್ಕೊಂಡೋಗಿ ಅಡವಿಗೆ ಬಿಟ್ಟ ಅದು ಭಾಳ ಕಾನು ಅಲ್ಲಿ ಹುಲಿ, ಕಿರುಬಗಳ ಕಾಟ 
ಜಾಸ್ತಿ. ಅಲ್ಲ ಮಲ್ಲಕ್ಕಂಗೆ ನಡಿಯಕೆ ಆಗ್ಲಿಲ್ಲ ಬಾಳ ಸುಸ್ತು ಆಯ್ತು. ಒಳ್ಳೆ ಸರ್ಪತ್ತು. ಆ 
ಕಾನ್ನಾಗೇನೆ ಒಂದು ಒಲ್ಲಿಬಟ್ಟೆ ಹಾಸಿಬಿಟ್ಟ ಅವರಿಬ್ರಾಳನ್ನು ಮಿನಿಗಿಸಿಬಿಟ್ಟ ಇವ್ನೊ೦ದ್ಯಡೀಕೆ 
ಮನಿಕ್ಕಂಡ. ಮಕ್ಕು, ಚೆನ್ನಾಗಿ ನಿದ್ದೆ ಹೋದ್ರು ತಂದೆ ಎದ್ದುಬಿಟ್ಟು ಅದೇ ಬಂದುಬಿಟ್ಟ, 


ಬೆಳಿಗ್ಗೆ ಮಲ್ಲಣ್ಣ ಎದ್ದು ನೋಡ್ತಾನೆ ಅಪ್ಪಯ್ಯ ಇಲ್ಲ. ಅವಾಗೇನ್ಮಾಡ್ತಾರೆ ಈ 
ಹುಡುಗ್ರು ದೇವ್ರೆಗತಿ ಅಮ್ತಂದು ಎತ್ತಾಗನ್ನ ಊರು ಇರೋ ಕಡ್ಲೆ ಹೋಗಾನಂತ 
ತೀರ್ಮಾನಿಸಿದ್ರು. ಅದ್ರೆ ಮಲ್ಲಕ್ಕಂಗ ಹೊಟ್ಟೆನೋವು ತಿರ್ಗ ಸುರ್ಹಾಯ್ತು. “ಅಣ್ಣಾ ಅಣ್ಣಾ 
ನೋವು ಜಾಸ್ತಿ ಆಗ್ಯತೆ, ಬಾಳ ಬಾಯಾರ್ಕೆ ಆಗೃತೆ'” ಅಮ್ತಂದು ಹೇಳಿದ್ದು ಈ ಮರ 
ಹತ್ತಿ ನೋಡ್ತೀನಿ ಎಲ್ಲಾದ್ರೂ ಊರುಗೀರು ಕಾಣ್ಣತೈನೋ | ಕಂಡ್ರೆ ಅಲ್ಲಿಗೋಗಿ ನೀರು 
ತರ್ತೀನಿ ತಂಗ್ಯಮ್ಮ ನೀನು ಇಲ್ಲೇ ಇದ್ದುಬಿಡು” ಅಂತ ಹೇಳ್ತಾನೆ. ಅವಾಗ ಅಲ್ಲೇ 
ತೋರೆಬೀರಳ್ಳಿ ಅಂಬೋದೆಂದು ಊರು ಕಾಣ್ತು. ಅಲ್ಲಿಗೆ ಓಡಿಹೋಗಿ ಕುಂಬಾರ 
ಮನಿಯಾಗೆ ಒಂದು ಗಡ್ಲೆ ಇಸ್ಕಂಡುಬ೦ದು ನೀರುತುಂಬ್ಕೊಂಡು ತಂಗ್ಯಮ್ಮ ತಾಕೆ 
ಸೀದ ಬಂದುಬಿಟ್ಟ ಮಲ್ಲಕ್ಕ ಹೊಟ್ಟೆ ತುಂಬಾ ನೀರು ಕುಡಿದ್ದು, “ಏನಮ್ಮಾ ತಂಗಿ ಆ 
ಗ್ರಾಮದಾಗೆ ಒಳ್ಳೆ" ಜನ ಐದಾರೆ ನಾನು ತಿರ್ಲ ಆವುರ್ಗೆ ಹೋಗಿಬಿಟ್ಟು ನನೆ ಏನಾದ್ರು 
ಉಂಬಾಕೆ ತರ್ನೀನಿ ನೀನು ಮನಿಕ್ಕಂಡಿರಮ” ಅಂತೇಳಿ ತಂಗೀನ ಮನಗಿಸಿಬಿಟ್ಟು 
ತೋರೇಬೀರ್ನಲ್ಳಿಗೆ ಓಡಿಬಿಟ್ಟ ಆ "ರಾಗಿ ಒಬ್ಬ ಸಾವುಕಾರ್ರ ಮನೆಗೆ ಹೋಗಿ 
“ಅಮ್ಮಯ್ಯ ತಾಯಿ ಗಳಿರಾ ನನ್ನ ತಂಗಿ ಅರನ್ನ ಅಡವಿಯಾಗೆ ಹೊಟ್ಟಿನೋವಂತ 
ಬಡಕಮ್ರಾಳೆ ಮೂರುದಿನಾ ಆತು ಉಂಡು, ಆ ಎಣ್‌ ಮಗೀಗೆ ಏನಾದ್ರು ಒಂದೀಟು 
ಉಂಬಾಕಿದ್ರೆ ಕೊಡಮ್ಮ” ಅಮ್ಮಂದು ಕಣ್ಣೀರು ಅಕ್ಕಮ್ಮ ಕೇಳ್ದ. ಆಮನೆ ಹೆಂಗಸ್ತು ವಿಷ್ಯ 
ಕೇಳಿ ಮರುಕಪಟ್ಕೊಂಡು ಹಾಲುತುಪ್ಪ ಅನ್ನ ಎಲ್ಲಾ ಕೊಟ್ರು. ಏಟೀ ಆಗ್ಲಿ ಎ೦ಗಳ್ಳು 
ಎಂಗಳ್ಳಿಗೆ ಮನಸುಕೊಡತ್ತೆ ಅಂಬೋದು ಇದೇನೆ. ಆ ಪದಾರ್ತನೆಲ್ಲ ತಗಂಡುಬಿಟ್ಟು 
ತಂಗ್ಯಮ್ಮತಾಗೆ ಒಂದೇ ಉಸ್ತಿಗೆ ಓಡಿಬಂದುಬಿಟ್ಟ. ಕಾಲಾಗೆ ಮೆಟ್ಟು ಬೇರ ಇಲ್ಲ 
ಮುಳ್ಳುಪಳ್ಳು ಓಕ್ಕಂಡ್ರೂ ಮೈಕೈತರಕಂಡ್ರೂ ನದಿಲ್ಲಂಗೆ ಉಸುಕಟ್ಕೊಂಡು ಓಡಿ ಬಂದುಬಿಟ್ಟ. 
ತಂಗ್ಯಮ್ಮ 'ಸನೀಪಕ್ಕೆ ಬಂದನೆ ತಂಗಿ ಒಂದಾಲ್ಕರದ ಅಡೇಲಿ ಮನಗವಳೆ. ಅವಾಗ 


ಜನಪದ ಕಥಾ ಕಣಜ ಈರಬಡಪ್ರ /31 


ಒಂದು ವಿಚಿತ್ರ ಕಂಡುಬಂತು ಏನಪ್ಪಾಂದ್ರೆ ಅವಳ ಬಾಯೊಗಾಸಿ ನಾಗೇಂದ್ರ ಕಡೀಗೊಲ್ಲು 
ಬಂದು ಮಗ್ಗುಲಾಗೆ ಆಡ್ತಾ ಅವ್ನೆ. “ಅವಳಿಗೆ ಬಾಳಾ ಆನಂದವಾಗಿ ನಿದ್ದೆ ಬಂದೈತೆ 
ನಾಗೇಂದ್ರ ಈ 'ಮಲ್ಲಣ್ಣನ್ನು ದಜ ನೋಡಿ ಬಿಡ್ತೊ ಅವಾಗ್ದೆ ತಿರ್ಲ ತಂಗಿ ಬಾಯೊಗಾಸಿ 
ಒಳೀಕೆ ಹೋಗಿಬಿಡು. ಅಣ್ಣ ನಿಂತ್ಕೊಂಡು ಬಾಳ “ಹೊತ್ತು. ಯೋಶ್ನೆ ಮಾಡ್ದ ಅದು 
ಹೊಟ್ಟೆ ಒಳಾಕೆ ಹೋದಕೂಡ್ಲೆ ಮಲ್ಲಕ್ಕಂಗೆ ಹೊಟಿನೋವು ಸುರುವಾಯು, ಅಮ್ಮಾ 
ಅಪ್ಪಾ "ಅಣ್ಣಯ್ಯ. . ಅಣ್ಣಯ್ಯ... ಅಂತ 'ನರಳೋಕೆ ಸುರುಮಾಡಿದ್ದು. ಆಟೊತ್ಸೆ ಮಲ್ಲಣ್ಣನೂ 
ಅಲ್ಲಿಗೆ ಬಂದ. "ತಂಗ್ಳಮಂಗೆ ಊಟ ಮಾಡಿಸಿದ. ತಂಗ್ಯಮ್ಗೆ ತಿರ್ಗ ನಿದ್ದೆ "ಬಂದುಬಿಡ್ತು 
ತಂಗೀನ ಮನಗಿಸಿಬಿಟ್ಟ ಅಲ್ಲೊಂದು ದೊಡ್ಡದು ಲಂಟಾನ ಪೆಳೆ. ಆ ಲಂಟಾನ 
ಪೆಳೆಮರ್ಗೆ ಹೋಗಿ ನಿಂತ್ಕಂಡ. ಅವಾಗ ನಾಗೇಂದ್ರ ಮಾಮೂಲಾಗಿ ಆಯಮ್ಮನ 
ಬಾಯಾಗಾಸಿ ಹೊರಾಕೆ ಬಂದು ದೂರ ಅಡ್ಕಮ್ಮ ಹೋತು. ನಾಗೇಂದ್ರ ದೂರ 
ಹೋಗಾತಂಕ ಸುಮ್ಮಿದ್ದು ಆ ಮೇಲೆ ಬಡಬಡ ಹೋಗಿಬಿಟ್ಟು ಆ ನಾಗೇ೦ದ್ರನ ಬಾಲ 
ಹಿಡ್ಕಂಬಿಟ್ಟು ಗರಗರ ತಿರುಗಿಬಿಟ್ಟು ನೆಲಕ್ಕೆ ಬಡಿದುಬಿಟ್ಟು ಬೆಟ್ಟದ ಕಡೀಕೆ ಎಸೆದುಬಿಟ್ಟ. 
ಎಸ್ತು ಬಂದು ತಂಗೀನ ಎಬ್ರಿಸ್ಪ ತಂಗಿ ಎದ್ದುಬಿಟ್ಟು “ಅಣ್ಣಯ್ಯ ಅಣ್ಣಯ್ಯ ನನ್ಗೆ ಈವಾಗ 
ಹೊಟ್ಟೆನೋವು ಅಂಬೋದೇ ಇಲ್ಲ ಕಾಣಣ್ಣ, ನನ್ನೊಟ್ಟೆ ತೆಳ್ಳಗೆ ಐತೆ ನೋಡಣ್ಣ” 
ಅಮ್ತಂದು ಬಾಳ ಕುಸಿ ಪಟ್ಟು. ಆಗ್ಲಮ್ಮ ಒಳ್ಳೇದಾತು ನೀನು ಇಲ್ಲೇ ಆಡು, ಅದ್ರೆ ಆ 
ಬೆಟ್ಟದಾ ಕಡೀಕೆ ಹೋಗಬೇಡ “ನಾನು ಬಿರೀನ ತೊರೆಬೀರ್ನೆಳ್ಳಿಗೆ ಹೋಗಿ ಬರ್ತೀನಿ 
ಅಂತೇಳಿ ಹೊಳ್ಳುಹೋದ. 


ಅವ್ನು ಅತ್ಲಾಗೆ ಹೋದಕೂಡ್ಲೆ “ಅಣ್ಣಯ್ಯ ಬೆಟ್ಟದಾಕಡೀಕೆ ಹೋಗಬ್ಯಾಡ ಅಂದ್ಲಲ್ಲ 
ಅಲ್ಲಿ ಏನಿರಬಹುದು. ಅಮ್ಮಂದು ಆಲೋಚ್ಲೆ ಮಾಡ್ತಾ ಏನೇ ಆಗ್ಲೀ ಅದ್ನ 
ನೋಡೇಬಿಡ್ಬೇಕು” ಅಂದ್ಕೊಂಡು ಆ ಬೆಟ್ಟ ಹತ್ತಿನೋಡ್ಡಾಳೆ ಅಲ್ಲೊಂದು ಕೊಳ. 
ಅದ್ರಾಗೆ ಈ ಹಾವು ತಾವ್ರೆಹೂವಾಗಿ ಕಳಕಳ ಅಮ್ಮ ಅರಳೈತೆ. ಆಹಾಹಾ ನಮ್ಮಣ್ಣಯ್ಯ 
ಇದ್ಯೇ ಇತ್ಸಾಗಿ ಹೋಗ್‌ಬ್ಯಾಡ ಅಂದ್ನೇನೋ ಅಂದ್ಕೊಂಡು ಹೂಕಿತಕ್ಕಂಡು ಮುಡ್ಕಮ್ತಾಳೆ 
ಇನೊಂದು ನಾಕೈದು ಹೂವು ಕಿತ್ಕೊಂಡು ಬ೦ದು ಸರ ಮಾಡಿದ್ದು. ಮಾಮೂಲು 
ಜಾಗಕ್ಕೆ ಬಂದು ಕುಂತ್ಕಂಡ್ಕು ಅದೇ ಸಮಯಕ್ಕೆ ಅಣ್ಣನೂ ಬಂದ “ಯಣ್ಣಾ ಯಣ್ಣಾ 
ಅದ್ಯಾಗಿ ಆ ಕಡೆ ಹೋಗಬ್ಯಾಡ ಅಂದ್ಯಾ | ತಂಗಿ ಹೂಕಿತ್ಕಂಡು ಮುಡ್ಕಮ್ವಾಳೆ 
ಅಮಂದು ಹಿಂಗೆ ಹೇಳಿದ್ಯೊ | ಹೂವು ಎಂತಾ ಚೆಂದಾಕವೆ ನೋಡಣ್ಣ” ಅಮಂದು 
ಅವ್ನು ಬ್ಯಾಡ ಬ್ಯಾಡ ಅಂದ್ರೂ ಕೇಳ್ದಂಗೆ ಅವನ ಕೊಳ್ಳಿಗೆ ಹಾರಹಾಕಿಬಿಟ್ಟು. ಅವಾಗ 
ಮಲ್ಲಣ್ಣ ಏಳೆಡೆ ಸರ್ಪ ಆಗಿಬಿಟ್ಟು ಅಲ್ಲೊಂದು ಹುತ್ತ ಇತ್ತು ಅದೊಳಕೆ ಹೋಗಿಬಿಟ್ಟು 
ಅವಾಗ ತಂಗೀ ಓಡೆಲೇ ಹೋಗಿಬಿಟ್ಟು ಅಹುತದ ಕ್ಷಾಮ ಒಳಗೆ ಕೈಯಿಟ್ಟು “ಅಣ್ಣಯ್ಯ 
ಅಣ್ಣಯ್ಯ ನಾನು ತಪ್ಪು ಕೆಲ್ಲ ಮಾಡಿಬಿಟ್ಟೆ ನಿನ್ನ ಬಿಟ್ಟು ನಾನಿರಲ್ಲ ಅಣ್ಣಯ್ಯ “ನಾನು "ಇನ್ನ 
ಜೊತೆ ಬತ್ತೀನಿ ಅಣ್ಣಯ್ಯ” ಅಮಂದು. ಸೋ ಅಂತ ಅಳಾಲೆ. ಎಲ್ಲವ್ನೆ ಅಣ್ಣ ೧ 
ಅಣ್ಣ ಇಲ್ಲ "ಗಿಣ್ಣ ಇಲ್ಲ. ಭೂಲೋಕಕ್ಕೆ ಹೋಗಿ ಸೇರ್ಕಂಡವೈೆ. ಇವುಳು 'ಕ್ಯಾಮೇಗೆ' ಕೈ 
ಇಟ್ಟೋಳು ಹೊರೀಕೆ ತಗಿಲೇ ಇಲ್ಲ. ಒಂದೇ ಸಮನಾಗಿ “ಅಣ್ಣಯ್ಯ ಅಣ್ಣಯ್ಯ 


38 / ಜನಪದ ಕಥಾ ಕಣಜ ಈರಬಡಪ 


ಅಣ್ಣಯ್ಯ” ಅಮ್ರಂದು ಕನವರಿಸಿಕಮ್ದಿದಾಳ. ಕೂಳಿಲ್ಲ ನೀರಿಲ್ಲ, ನಿದ್ದೆ ಮೊದ್ದೆ ಇಲ್ಲ. ತಲೆ 
ಎತ್ತಂಗಿಲ್ಲ ಮನುಸೋರ ಮಕ ನೋಡಂಗಿಲ್ಲ. 


ಇಂಗೇನೆ ಒಂದುವಾರ ಕಳೀತು ಅದೇ ಮಾರ್ಗವಾಗಿ ಪರುಶುರಾಂಪುರದ 
ದೊರೆ ಬ್ಯಾಟಿ ಆಡ್ಕಮ್ಮ ಬಂದ. ಆ ಹುತ್ತದತ್ರ ಸ್ವಲ್ಪದೂರದಾಗೆ ಆಲ್ಬ ಮರದತ್ರ ರಾಜ 
ಆಯಾಸದಿಂದ ಕುಕ್ಕಂಡಿದ್ದ ಆವಾಗ ಅಣ್ಣಾ, ಅಣ್ಣಾ, ಅಣ್ಣಾ ಅಂಬೋ ಸದ್ದು ಕೇಳಿ 
ಬರ್ತಿತ್ತು. ಅವಾಗ ರಾಜ ಏನಿದು ಇಂತಾ ಸದ್ದು ಬರುತ್ತಲ್ಲಾ ಅಮ್ತಂದು ಆ ಸದ್ದಿನ 
ಕಡೀಕೆ ನೋಡ್ತಾನೆ. ಅಲ್ಲೊಂದು ಹುತ್ತ ಕಾಣು. ಆ "ಹುತ್ತದಮ್ಯಾಲೆ ಈ ಹುಡ್ಗಿ 
ಮಕ್ಕಂಡಿರೋದು ಕಂಡುಬಂತು. ಇದೇನಾಶ್ಚರ್ಯವಪ್ಪಾ ಅಂದ್ಕೊಂಡು ರಾಜ ಅಲ್ಲೇ 
ಹೋದ. “ಅಮ್ಮಾ ಯಾರಮ್ಮ ನೀನು 1 ಯಾಕಿಂಗೆ ಅಳಿದಿಯಾ ಯಾವೂರು 
ಅಮಂದು ರಾಜ ಕೇಳ್ದ, ಜಮ್‌ ಅಮಿಲ ಜಪ್ಪಯ್ಯ ಅಮಿಲ್ಲ “ಏನಮ್ಮಾ ನಿನ್ನೆ ಬರ್‌ಬಾರ್ದಂತ 
ಕಷ್ಟ ಬಂದೈತೇನಮ್ಮಾ ? ಹೇಳಮ್ಮ ನನ್ಯೂಟೆ ಹೇಳದಿದ್ರೆ ಇನ್ನಾರಕೂಟ ಹೇಳ್ತೀಯಮ್ಮ? 
ಅಮ್ತಂದು ತಿರ್ಲ ರಾಜ ಕೇಳ್ದ. ಅದ್ಯೂನೂ ಊಂ. ಇಲ್ಲ ಉಸಿಲ್ಲ. ಬರೀ ಅಣ್ಣಯ್ಯ 
ಅಣ್ಣಯ್ಯ ಅಂಬೋದ್ದ ಬಿಟ್ರೆ ಬೇರೇ ಮಾತೇ ಇಲ್ಲ. ಹುಡ್ಗಿ ಮಾತ್ರ ಬಾಳ ಪಸಂದಾಗಿ 
ಇದ್ದು ಅವಳನ್ನ ಅಡವಿಯಾಗೆ ಬಿಟ್ಟು ಹೋಗ್ದಾರ್ದೆ ರಾಜ ಆಯಮ್ನ ಎತ್ಲೊಂಡು 
ಪರಶುರಾಂಪುರಕ್ಕೆ ವಾಪಸ್‌ ಬಂದುಬಿಟ್ಟು ಆ ಹುಡ್ಗೀನ ಮದ್ವಿ ಮಾಡ್ಕೊಂಡೇ ಬಿಟ್ಟ 
ಆಮೇಲೆ ಚಂದ್ರಮನಂತ ಮಗ್ನೂ ಆಗ್ಬಿಟ್ಟ 


ರಾಜ ಯತ್ನಾಗನ್ನ ಹೋದ್ಮೇಲೆ ಈ ಮಲ್ಲಕ್ಕ ಕೂಸಿಗೆ ನೀರೊಯ್ದು ಕಾಲ್ಮೇಲೆ 
ಅಕ್ಕೊಂಡು " “ಲೇ ಪಾಷ ನಿಮ್ಮಪ್ಪಯ್ಯ ಬ೦ದಾಗ ಹೇಳಾ ನಿಮ್ಮಾವ ಆ ಹುತ್ತದಾಗವ್ನೆ 
ಅಂತ” ಅಮಂದು ದಿನಾ ಹೇಳಿದ್ದು ಪಕ್ಕದನೆ ಲಕ್ಕಜ್ಞಿ ಯಲಾ ಯಲಾ ರಾಜನಹೆಂಡಿ 
ಮೂಕಿ ಅಮಾರೆ ನೋಡು ನೋಟು" ಕಾಗ ಎಷ್ಟಮಟ್ಟಗೆ ಮಾತಾಡ್ತಾಳೆ. 
ಅಂದ್ಕೊಂಡು ಸಾಯಿಂಕಾಲ ರಾಜಂತಾಕೆ ಹೋಗಿ “ಸಾಮಿ ಸಾಮಿ ನಿನ್ನೆಂಡ್ತಿ ಮೂಕಿ 
ಅಮೀರಾ, ಆದೆ ಯಂಗ ಮಾತಾಡ್ತಾಳೇ” ಅಂತ ಹೇಳ್ತಾಳೇ ಇದ್ದ ಪರೀಕೆ ಮಾಡಬೇಕಂತ 
ರಾಜ ಒಂದಿನ ಎತ್ತಾಗೋ ಹೋಗಾನಂತೆ ಹೋಗಿ ಮರೇಲಿ ಬಚ್ಚೆಕ್ಕಂಡ. ಮಲ್ಲಕ್ಕ 
ಯಥಾ ಪ್ರಕಾರ ಆ ಮಗೀಗೆ ನೀರು ಹೊಯ್ದು, ಕಾಲ್ಮೇಲೆ ಆಕ್ಟೊಂಡು “ಲೇ ಪಾಪ, 
ನಿಮ್ಮಪ್ಪಯ್ಯ ಬ೦ದಾಗ ಹೇಳಾ, ನಿಮಾವ ಆ ಹುತ್ತದಾಗವ್ನೆ ಅಂತ” ಅಮಂದು 
ಹೇಳಿದ್ದು. ಈ ಮಾತ್ನ ರಾಜ ಕೇಳಿಸ್ಕಂಡ. ಯಲಾಯಲಾ ಈ ಸಿಸುವಿಂತಾಕೆ ಹೇಳೋ 
ಬದ್ದು ನಂತಾಗೆ ಹೇಳಿದ್ರೇನ ಆಗಿತ್ತು ಅಂತ ಮನಸಿನಾಗೆ ಅಂದ್ಕೊಂಡು ರಾತ್ರಿ ಮನಿಕ್ಕಂಡ. 


ಬೆಳಗ್ಗೆ ಎದ್ದು ಸುತ್ತಮುತ್ತ ಇರೋ ಹಾವಾಡಿಗರನ್ನ ಕರಿಸಿಬಿಟ್ಟ, ಕರಿಸಿಬಿಟ್ಟು ಆ 
ಹುತ್ತದತ್ರ ಕರ್ಕೊಂಡೋಗಿ, ಆ ಹುತ್ತದತ್ರ ಕರೇಕಂಬ್ಳಿ ಗದ್ಗೆ ಹಾಕಿ ನಾಕು ಮೂಲೆಗೂ 
ನಾಕು ಕಾಯಿ ಒಡ್ಡ ಊಂ ನೀವು ಸುರುಮಾಡಪ್ಪ. ಅಮಂದು ಹಾವಾಡಿಗರಿಗೆ ಆಜೆ ಸ 
ಮಾಡ್ಬ. ಹಾವಾಡಿಗ ಜೀನ್‌ ಗೋವಿ ತಗಂಡು ಯಂಗೆಂಗೆ ಸರಿಬರುತ್ತೊ ಅಂಗೆಂಗೆ 
ಊದಿದ್ರು ಆವು ಮಾತ್ರ ಒರಾಕೆ ಬರ್ಲಿಲ್ಲ. ಅವಾಗ ಹಾವಾಡಿಗ್ರು ಹೇಳಿದ್ರು ಸ್ವಾಮಿ 


ಜನಪದ ಕಥಾ ಕಣಜ ಈರಬಡಪು /39 


ನಾವೆಲ್ಲಾರು ತಲೆ ಕೆಳಾಕೆ ಮಾಡಿ ಊದಿದ್ರು. ಅವು ಮಾತ್ರ ಒರಾಕೆ ಬರ್ಲಿಲ್ಲ. ಅಂದ್ಮೇಲೆ 
ಯಂಗನ್ನಾ ಆಗ್ಲಿ ನಿಮ್ಮೆಂಡ್ಲೀಕರ್ದು ಊದಿಸ್ತಿ ಹೊರಾಕೆ ಬರುತ್ತೇನೋ ನೋಡಾನ?” 
ಅಮ್ತಂದ್ರು ರಾಜ ಮಲ್ಲಕ್ಕನ್ನ ಕರ್ದು ಊದಾಕೆ ಹೇಳ್ದ. ಆಯಮ್ಮ ಜೀನ್‌ ಗೋವಿ 
ತಗ೦ಡು ಊದಾಕೆ ಸುರು ಮಾಡಿದ್ದು. ಅವಾಗ ಸರ್ಪ ಹೂಮಾಲೆ ಆಕ್ಕೊಂಡು 
ಭೋರ್‌ ಮಲಿತಾ ಹೊರಾಕೆ ಬಂದುಬಿಡ್ತು. ಅವಾಗ ತಕ್ಷಣ ರಾಜ ಆ ಹಾವನ್ನ ಎಲ್ಲು 
ತುಂಡಾಗಂಗೆ ಕಡ್ಡುಬಿಟ್ರ್ಟ ಆ ಸರ್ಪ ಯಥಾಪ್ರಕಾರ ಮಲ್ಲಣ್ಣ ಆಗಿಬಿಟ್ಟು ಎಲ್ಲಾರ್ಗೂ 
ನಮಸ್ಕಾರ ಮಾಡ್ಬ. 


ಮಲ್ಲಕ್ಕ ಅಣ್ಣಾ ಅಮ್ಮಂದು ಓಡೋಗಿ ಅಣ್ಣಯ್ಯನನ್ನ ತಬ್ಲೊಂಡು ಗೊಳೋ 
ಅಂತ ಅತ್ತುಬಿಟ್ಟು ಮಲ್ಲಯ್ಯ ರಾಜಂಗೆ ಹಿಂದೆ ನಡ್ಡ ಕತೇನಲ್ಲಾ ಹೇಳ್ದ. ಅವಾಗ 
ಮಲ್ಲಕ್ಕ ಸ೦ತೋಸವಾಗಿ ರಾಜನಕಾಲ್ಲೆ ಬಿದ್ದು ಮಾತಾಡಿ ಬಿಟ್ಟು. 
ರಾಜ ಎಲ್ಲಾರ್ನೂ ಕರ್ಕಂಡು ಪಟ್ಟಕ್ಕೆ ಬಂದು ಮಲ್ಲಣ್ಣಂಗೆ ಒಂದು ಹೆಣ್ಣು ನೋಡಿ 
ಮದ್ವೆ ಮಾಡ್ದ ಅವ್ನೂ ಕೂಡ ಆಗಲ್ಲ ಮದ್ವೆ ಈಗ ಅಮ್ತಂದು ಪಟ್ನ ಸಾರಿಸಿ, ಆದಿಗೆ 
ಅಂದ್ರ ಆಕಿ, ಬೀದಿಗೆ ಚಪ್ರಹಾಕಿಸಿ, ದಿಬ್ಬೀರ್ತವಾಗ ಮಲ್ಲಕ್ಕನ ಮದ್ವೆ ಆಗಿ ಸುಖವಾಗಿ 
ರಾಜ್ಯಭಾರ ಮಾಡ್ಕೊಂಡು ಇದ್ದ. 
೨ 


4. “ವ್ಯಾಯಾಧಿಪತಿ” 


ಕರಮರಳ್ಳಿ ಅಂಬೋದೊಂದು ಊರು. ಆ ಊರಾಗೆ ಒಬ್ಬ ಸಾವ್ಠಾರ ಊರಾಗಳ 
ಉಸಾಬರೆ ಎಲ್ಲಾ ಅವ್ನೆ ನೋಡ್ಕಮ್ತಿದ್ದ. ಗುದ್ದಾಟ ಆದ್ರೆ ನ್ಯಾಯ ಕೊಡೋನು ಅವ್ನೆ 
ಆಗಿದ್ದ. ಅಂಥನೆಂಡ್ತಿ ಗೌಡನ್ನಗನ್ನ ಮಡ್ಕಂಡಿದ್ದು. ಒಂದಿನ ಸಾವ್ಠಾರ ನ್ಯಾಯಾ ಮಾಡ್ತಿದ್ದ 
ಯಾವುದೋ ಒಂದು ಹುಡ್ಗ “ಓ ನಿನ್ನೆಂಡ್ತಿ ನ್ಯಾಯಸ್ಸಿನ” ಅಮ್ತಂದು ಪುಸುಕ್ನೆ 
ಅಂದುಬಿಟ್ಟ ಆ ಮಾತು ಇವನಿಗೆ ಕಿವಿಯಾಗೆ ಕೊರಿಯಾಕೆ ಸುರುವಾಯ್ತು. ಜೀ 
ಯೋಜ್ನೆ ಮಾಡ್ದ ಆ ವಿಷ್ಠದ ಬಗ್ಗೆ ಹಂಡ್ತಿನ ಯಂಗೆ ಕೇಳಾಗಾಗುತ್ತೆ 9 “ಕೊನೆಗೆ 
ಒಂದುಪಾಯ ಹುಡುಕಿದ. “ಲೇಲೇ ನಾನು ಹೊಸಳ್ಳಿಗೆ ಹೋಗಿಬರೇನಿ” ಅಂತಾ 
ಹೇಳಿ ಹೊಸಳ್ಳಿ ಮಕಾನಾಗೆ ಹೋದನಂಗೆ ಹೋಗಿ ಹಿಂತಿದ್ಲಿ ಬಂದು ಅವನ ಮನೆ 
ಮಾಳಿಗೆ ಹತ್ತಿ ಬಾದಾಳದಾಗೆ ಇಣಕಿ ನೋಡಾಕೆ ಸುರುಮಾಡ್ಡ. ಯಂಗೂ ನನ್ನಂಡ 
ಹೊಸಳ್ಳಿಗೆ ಹೋಗ್ಯಾನೆ ಅಂದ್ಕೊಂಡು ಗೌಡ್ನ ಮಗನಿಗೆ ಕೈಸನ್ನೆ ಮಾಡಿ ಕರೆದ್ದು. ಅವ್ನು 
ಬರಾಕು ಮುಂಚೆ ಈಯಮ್ಮ ಅವರು ಮನ್ನೊ ಜಾಗ ಕಸಾಗುಡಾಸಾಕಂತ ಬಂದ್ಲು. 
ಅವಾಗ ಅದೇ ಜಾಗದಾಗೆ ಬಾದಾಳಗಾಸಿ ಸಾವ್ಕಾರ್ನ ನೆಳ್ಳು ಕಂಡು ಬಂತು. “ಓ 
ನನ್ನಂಡ ನನ್ಗೆ ಮೋಸಮಾಡಿ ನನ್ನಳನ ಪತ್ತೆ ಹಚ್ಚಾಕೆ ಬಂದಾ೦ತ ತಿಳ್ಕೊಂಡು ಆಕೂಡ್ಲೆ 
ಅದೇ ಜಾಗದಾಗೆ ಒಂದು ಬೀಸಕಲ್ಲು ಹೂಡ್ಕಂಡು ತಲೆಮ್ಯಾಕೆತ್ತದಂಗೆ ಬೀಸೋದಿಕ್ಕೆ 
ಸುರುಮಾಡಿದ್ದು. ಅದೇ ವ್ಯಾಳೇಕ್ಕೆ ಗೌಡನ್ನಗ ಬಂದು ಬಾಕ್ಷಾಗೆ ನಿಂತವ್ನೆ. ಅವನ್ನ 
ಹೇಗಾದ್ರೂ ಮಾಡಿ ಹಿ೦ದೆ ಕಳಿಸ ಬೇಕು ಅದ್ಕಾಗಿ ಒಂದು ಜದ ಹೇಳಿದ್ದು. 


ಸುತ್ತಿ ಸುತ್ತಿ ಬರುತೀಯ ನನಗಾಗಿ 
ಮೇಲೊಬ್ಬ ಕಾದವ್ನೆ ನಿನಗಾಗಿ 
ನೀನ್ಯಾಕೆ ಸಾಯ್ತೀಯ ನನಗಾಗಿ 
ನಾನೇ ಸಾಯ್ತೀನಿ ನಿನಗಾಗಿ 


ಈ ಪದಾನ ಗೌಡನ್ನಗ ಕೇಳಿಸ್ಕೊಂಡ. ಈಗ ಒಳಾಗೆ ಹೋದ್ರೆ ಅಪಾಯ 
ಅಂದ್ಕೊಂಡು ಹಿ೦ದ್ಕೆ ಹೋದ. ಆಟೊತ್ಸೆ ಕತ್ಸಾತು. ಅವಾಗ ಮಾಳಿಗೆ ಮ್ಯಾಲಿದ್ದಲ್ಲ 
ಗಂಡ ಅವ್ನು ಬಂದ. ಲೇಲೇ ಬೀಸ್ಬೇಕಾದ್ರೆ ಒಂದು ಪದ ಹೇಳ್ತಿದ್ದಲ್ಲ ಅದ್ರ ಅರ್ಥ 
ಏನು? ಅಂತ ಕೇಳ್ದ. ಅವಾಗ ಹೇಳಿದ್ದು. ಏನಿಲ್ಲಾ ಹೂಲಿಕುಂಟೆಯಿಂದ ಒಬ್ಬ 
ಸಾಬುಬರ್ತಾನೆ. ಅವ್ನು ತನ್ನ ಗಾಣದ ಕೊಕ್ಕಿನ ಗಾಣದ ಉಳುವಿನ ಮುಕಳಗಾಸಿ 
ಎಟ್ಟಿಬಾಯಾಗೆ ತೆಗೆದು ಸಿಡ್ಗಯ್ಮನ ಕೋಟೆ ಸೇತ್ವೆತಾಗೆ ಕುತ್ಕಂಡು ತೂಬಿಗೆ ಗಾಣಾಹಾಕ್ತಾನೆ. 


ಜನಪದ ಕಥಾ ಕಣಜ ಈರಬಡಪ / 41 


ಅವಾಗ ಒಂದು ದೊಡ್ಡ ಮೀನು ಗಾಣದುಳ ತಿಂಬಾಕಂತ ಬರ್ತತೆ. ಅವಾಗ ಆ 
ಗಾಣದುಳ ಮೀನಿಗೆ ಹೇಳುತ್ತೆ, “ಮೀನೇ ನನ್ನ ನೀನು ತಿಂದುಬಿಟ್ರೆ ನಿನ್ನ ಮೇಲೆ 
ನಿಂತಿರೋ ಸಾಬು ತಿಮ್ತಾನೆ. ಅದಾಗಿ ನಾನಾಗ್ದೆ ಅವನ ಕೈಗೆ ಸಿಕ್ಕಿದೀನಿ. ಮತ್ತೆ 
ನೀನ್ಯಾಕೆ ಸಾಯ್ತೀಯ ಅಂತ ಹೇಳಿ ಆ ಮೀನನ್ನ ಪಾರುಮಾಡ್ತು ಆ ಗಾಣದಹುಳು” 
ಆಮ್ತಂದು ಹೇಳ್ತಾಳೆ. ಸಾವ್ವಾರ ಇದ್ದ ಒಪ್ಪಿ “ನೀನು ಬಾಳ ಬುದ್ದಿವಂತೆ ಕಣೇ” 
ಅಮ್ಮಂದು ಹೇಳಿ ಅವ್ನೂ ಮನಿಕಮ್ತಾನೆ. 

೨ 


ಬಲ್ಲಂತ ಜಾಣರು ಬಾಗಿನ ಜಬ್ದಾರ.... 
(ಈರಬಡಪ್ಪನವರ ಕತೆಗಳ ಬಗ್ಗೆ ವಿದ್ದಾಂಸರ ಅಭಿಪ್ರಾಯಗಳು) 


ಡಾ| ಜೇ.ಶಂ.ಪ. 


ಈರಬಡಪ್ಪನ ಕತೆಗಳಲ್ಲಿ '"ಲಮರಹಳ್ಳಿಯೇ ಕೇಂದ್ರವಾಗಿ ಬರುವುದು ಒಂದು 
ವಿಶೇಷ. ಇನ್ನು ಆ ಊರಿನ ಪ್ರಖ್ಯಾತರು, ಕುಖ್ಯಾತರು ಆಗೊಮ್ಮೆ ಈಗೊಮ್ಮೆ 
ಸುಳಿದುಹೋಗುತ್ತಾರೆ. ಕಲಮರಹಳ್ಳಿಯ ಸುತ್ತಿನ ಪ್ರಸಿದ್ದ ಊರುಗಳಾದ ಹರ್ತಿಕೋಟೆ, 
ಐಮಂಗಲ, ಪರಶುರಾಂಪುರ ಮುಂತಾದವುಗಳು ಪ್ರಸ್ತುತ ಬರುತ್ತವೆ. ಚಿತ್ರದುರ್ಗ 
ಸಿರಗಳ ಉಲ್ಲೇಖವೂ ತಲೆಹಾಕುತ್ತದೆ. ಕಥಾನಾಯಕ ಒಮ್ಮೊಮ್ಮೆ ಮುಖ್ಯ ಕೇಳುಗನೇ 
ಆಗಿರುತ್ತಾನೆ. ಹೇಗೂ ಜನಪದ ಕಥೆಗಳಲ್ಲಿ ಸುಖಾಂತತೆ ಇರುವುದರಿಂದ ನಾಯಕನನ್ನಾಗಿ 
ಕತೆ ಹೇಳಿಸುವನನ್ನೇ ಇಟ್ಟುಕೊಳ್ಳುವುದರಿಂದ ಅಪಾಯವಿಲ್ಲ. ತನ್ನ ಪರಿಸರವನ್ನು 
ಅತ್ಯಂತ ಸಮರ್ಥವಾಗಿ ಇಲ್ಲಿನ ಕತೆಗಾರ ಬಳಸಿಕೊಳ್ಳುವುದರಲ್ಲಿ ಜಾಣ್ಮೆಯನ್ನು 
ತೋರಿದ್ದಾನೆ. ಆದ್ದರಿಂದ ಈರಬಡಪ್ಪನ ಎಲ್ಲಾ ಕತೆಗಳೂ ತಮ್ಮ ನೆಲದಲ್ಲಿ ಬೇರುಬಿಟ್ಟು 
ನಿಲ್ಲುತ್ತವೆ. 

ಈರಬಡಪ್ಪನ ಕತೆಗಳಲ್ಲಿ ಬರುವ ವಿವರಗಳು ಕತೆಗಾರರ ಲೋಕಾನುಭವವನ್ನು 
ನಿರೂಪಣಾ ಸಾಮರ್ಥ್ಯವನ್ನು ಕಲಾತ್ಮಕ ಪ್ರತಿಭೆಯನ್ನು ಮೆರೆಯುತ್ತವೆ. ಪ್ರತಿಯೊಂದು 
ಸಂದರ್ಭಧಲ್ಲಿ ಸಮುಚಿತವಾದ ಸಂಭಾಷಣೆಯಿಂದ ಕತೆಗೆ ಸ್ವಾರಸ್ಯವನ್ನು ತುಂಬಲಾಗುತ್ತದೆ. 
ಸಂಭಾಷಣೆಯ ಊರುಗೋಲಿನ ಮೇಲೆ ಘಟನೆಗಳ ಸಂಯೋಜನೆಯಲ್ಲಿ ಪಾತ್ರಗಳೂ 
ಬೆಳೆದುಕೊಳ್ಳುತ್ತವೆ. ಸಂಭಾಷಣೆಯ ಚಮತ್ಕಾರ ಈರಬಡಪ್ಪನ ಕತೆಗಳ ಜೀವಾಳ 
ಎಂದು ಹೇಳಬಹುದು. ಅಲ್ಲದೆ ಈತನ ಕತೆಗಳಲ್ಲಿ ಯಥೇಚ್ಛವಾಗಿ ಕಂಡುಬರುವ 
ವರ್ಣನೆಗಳಲ್ಲಿ ಕತೆಗಾರರಲ್ಲಿ ಒಳ್ಳೆಯ ಕವಿ ಪ್ರತಿಭೆ, ಹಾಗೂ ಸುಭಗ ಶೈಲಿಯನ್ನು 
ಕಂಡುಕೊಳ್ಳಬಹುದು. ಕತೆಯನ್ನು ಗ್ರಾಮೀಣ ಪರಿಸರಕ್ಕೆ ಹೊಂದಿಸಿ ತಾತ್ಕಾಲೀನ 
ಜೀವನವನ್ನು ಚಿತ್ರಿಸುವಂತೆ ಮಾಡಿ ಥಟ್ಟನೆ ಯಾವುದೋ ಪ್ರಾಚೀನ ಕಾಲದ ವಸ್ತುವನ್ನು 
ಎತ್ತಿಕೊಳ್ಳುವುದು ಈತನ ವೈಶಿಷ್ಟ್ಯ ಒಟ್ಟಾರೆ ಈರಬಡಪ್ಪ ಅವಿದ್ಯಾವಂತನಾಗಿಯೂ 
ಶಿಕ್ಷಣ ಕತೆಗಾರನ ಎತ್ತರಕ್ಕೆ ಏರುವುದನ್ನು ಕಾಣಬಹುದು. 


("ಕಲಮರಹಳ್ಳಿಯ ಕತೆಗಳು' ಕೃತಿಯಿಂದ) 
(1986) 


ಜನಪದ ಕಥಾ ಕಣಜ ಈರಬಡಪ್ಪ / 43 


ಡಾ| ಹಿ.ಶಿ. ರಾಮಚಂದ್ರೇಗೌಡ 


ಕತೆಗಾರ ಈರಬಡಪ್ಪ ಹೇಳಿರುವ "ಬಡಕುದುರೆ ಬಡಜ್ಜ' ಕತೆಯಲ್ಲಿ ಬಡಕುದುರೆಯ 
ಅವಸಾನ ಕರುಣಾಜನಕವಾಗಿದ್ದು ಸಾಹಿತ್ಯಿಕ ಕಥೆಯೊಂದರ ಅಂತ್ಯದಂತೆ ಕಂಡುಬರುತ್ತದೆ. 
ಸಾವಿತ್ರಿ ಸ್ಪ ಪ್ನ ಕತೆ ಒಂದು ವಿಶಿಷ್ಟ ವಿನ್ಯಾಸ ಮತ್ತು ಭಾಷೆಯ ವಿಶೇಷ ತೊಡಗುವಿಕೆಯಲ್ಲಿ 
ಸೃಷ್ಟಿಯಾಗಿದೆ. ಕನ್ನಡದಲ್ಲಿ ಇದುವರೆಗೆ ದೊರೆತಿರುವ ಇತರ ಯಾವುದೇ ಪಾಠಭೇದಕ್ಕಿಂತ 
ಉತ್ತಮವೆನಿಸಿದೆ. ನ್ಯಾಯಾಧಿಪತಿ ಕತೆಯಂತೂ ಖಂಡಿತಾ ವಿಶೇಷ ವಿನ್ಯಾಸ ಮತ್ತು 
ಒಂದು ವಿಶೇಷ ವರ್ಗಕ್ಕೆ ಸೇರುವಂಥದು. 


('ಕಲಮರಹಳ್ಳಿಯ ಕತೆಗಳು' ಕೃತಿಯಿಂದ) 
(1986) 


ಡಾ| ಮೀರಾಸಾಬಿಹಳ್ಳಿ ಶಿವಣ್ಣ 


ಮಳೆಗಾಲದಲ್ಲಿ ಮಾತ್ರ ಉಕ್ಕಿಹರಿಯುವ ಕಲಮರಹಳ್ಳಿಯ ವೇದಾವತಿ ನದಿಯಂತೆ 
ಈರಬಡಪ್ಪನ ಬಾಳಿನಲ್ಲಿ ಹೆಚ್ಚಿನ ಸುಖಸಂತೋಷಗಳೇನೂ ಕಂಡುಬರುವುದಿಲ್ಲ. 
ವೇದಾವತಿಯ ನೆರೆಯಂತೆ ವರ್ಷದುದ್ದಕ್ಕೂ ತುತ್ತಿನ ಚೇಲ ತುಂಬುತ್ತಿರಲಿಲ್ಲ ಬರೀ 
ಪರದಾಟ ಹೆಣಗಾಟ. 


ಕಲಮರಹಳ್ಳಿ ಮಲ್ಲಿಕಾರ್ಜುನ ಬಿಟ್ಟರೆ ಈರಬಡಪ್ಪನ ಕತೆಗಳ ಕಣಜಕ್ಕೆ ಯಾರೂ 
ಕೈಹಾಕಲಿಲ್ಲ. "ಎಷ್ಟುಕತೆ ಹೇಳ್ತೀಯ ಈರಬಡಪ್ಪ ಪ' ಎಂದರೆ ಸ್ವಾಮೀ ತಲೆಯಾಗೆ 
ಕೂದಲು ಏಸು ಐದವೋ ಆಸು' ಎನ್ನುವ ಈ ಕತೆಯ ಕಣಜವನ್ನು ಪೂರ್ತಿಯಾಗಿ 
ಜಪ್ತಿ ಮಾಡುವವರು ಇನ್ನೂ ಬರಬೇಕಾಗಿದೆ. 


ಈರಬಡಪ್ಪ ಅನ್ನೊ "ದು ಒಕ್ಕಲಿಗರ ದೇವರಲ್ಲವೇ 9 ಪಿಷ ದೇವರ ಹೆಸರು 
ನೀನ್ಯಾಕೆ ಇಟ್ಟುಕೊಂಡಿದ್ದೀಯ ) RS ಎಷ್ಟೋ ಜನ ಕೇಳಿದ ಪ್ರಶ್ನೆಗೆ ಈರಬಡಪನ 
ಮಾರ್ಮಿಕ ಉತ್ತರ ಹೀಗಿದೆ." ನಾನು ಕುಲದಲ್ಲಿ ಕುರಬರು ಇರಬೌದು, “ಆದರೆ ದೇವರಿಗೆ 
ಎಲೆ ತೆಸ್ವಾಮಿ ಮುಲ? ಕುಲಸಂಬಂಧೀ ವ್ಯಾಜ್ಯಗಳಲ್ಲಿ ಮುಳುಗಿರುವ ಜಗತ್ತು ಯಾಕೆ 
53 ಶನಂತೆ ಯೋಚಿಸಲ್ಲ 9 


-ಪ್ರಜಾವಾಣಿ, 24-11-2002 


ತಿಜಯೌಂಣ ಬಾ ಬಾ ಅಂತರಣಂಣೆಯಿ ಅರ್ಥಣ... 


ಅ 

ಅಂಗಾರ - 
ಅಂದ್ರ - 
ಅಕ್ಕಿಪಿಕ್ಕಿ — 
ಅಗಡು - 


ಅಜಾಮ - 
ಅಡ್ಟೀಳು — 
ಅದೇ ಮಕ್ಕೆ- 
ಅದ್ದಿಸು - 
ಅಬ್ರೀಿಸು - 
ಅಮ್ಮಂದು — 
ಅರಗು - 
ಅರೃಂಡು 


ಅಸೆ ಹ 


ಹಾಗಾದರೆ 

ಚಪ್ಪರ 

ಒಂದು ಪಕ್ಷಿಯ ಹೆಸರು (ಗುಬ್ಬಚ್ಚಿ) 

ಬ೦ಡಿಯನೊಗದ ಎರಡು ತುದಿಯಲ್ಲಿ ಎತ್ತುಗಳನ್ನು ಬಂದಿಸಲು 
ಹಾಕುವಂತಹ ಆರು ಮೂಲೆಯ ಒಂದು ಸಾಧನ 

ಕೌರಿಕ 

ನಮಸ್ಕಾರ ಮಾಡು (ಕಾಲಿಗೆ 

ಅದೇ ದಿಕ್ಕಿಗೆ 

ಗದರಿಸು, ತಿರುವು 


ಆರ್ಭಟಿಸು 


ಅಂತಹೇಳಿ, ಹಾಗಂತ, ಹಾಗೆಂದು 

ಗೇಯ್ಕೆ (ಕುಂಟೆ ಹೊಡೆಯುವುದು) 

ಕಿತ್ತುಕೊ೦ಡು, ಹರಿದುಕೊಂಡು, ಅರೆಯುವುದು 

ಬಿತ್ತುವುದಕ್ಕೆ ಅಥವಾ ಗೆಯ್ಕೆಗೆ ಹೊರಡುವ ಮುನ್ನ ಎತ್ತುಗಳ 
ನೊಗಕ್ಕೆ ಕೃಷಿ ಉಪಕರಣಗಳನ್ನು ಸಿದ್ಧಪಡಿಸುವುದು 
ಅತಿಯಾಗಿ ತಿನ್ನುವುದು, ಒಂದೇ ಸಮನೆ ರಭಸದಲ್ಲಿ 
ಹೊಡೆಯುವುದು 

ಅಪ್ಪಿಕೊಳ್ಳುವುದು 


ಇಬ್ಬರು, ಇಬ್ಬರು ಮನುಷ್ಯರು 
ಮಡಿಚು 


ಹುಣಸೆಮರ 
ಊಟ ಮಾಡುವುದಕ್ಕೆ 
ಉರುಳಾಡಿಸು 


ಜನಪದ ಕಥಾ ಕಣಜ ಈರಬಡಪ್ರ /45 


ಊಟ ಮಾಡುವ ಹೊತ್ತು (ಸು. ಬೆಳಿಗ್ಗೆ 8ಕ್ಕೆ ಚಿಕ್ಕೊಂಬತ್ತು. ಬೆ. 
9, 10ಕ್ಕೆ ದೊಡ್ಡೊಂಬತ್ತು ಎಂದು ಭಾವಿಸಲಾಗುವುದು) 
ಹುರಿದುಂಬಿಸು 

ಒದಗಿಸುವುದು, ಸೃಷ್ಟಿಸುವುದು, ಕೊಡಿಸುವುದು 

ಮೈಗಳ್ಳತನ 


ಕಪ್ಪು ಮಣ್ಣಿನ ಕೃಷಿ ಭೂಮಿ 
ಕಕ್ಕಸ್ಪು ಮಲ 

ಎರಡು 

ಬೆಳಗಿನ ಜಾವ 


ಒಂದು ಹೋರಿ (ಒ೦ಟಿಯಾಗಿರುವ ಒಂದು ಹೋರಿ) 
ಹೊರಡು 

ಓರೆಮಾಡು, ಸರಿದುಕೊ 

ಗಡಿ 

ಹೊರಗೆ 

ಬೇಳೆಕಾಳು 


ದನಗಳನ್ನು ಕಟ್ಟುಹಾಕುವ ಹಗ್ಗ 

ಕಣ್‌ಪಿಸಿ ಓಡಿಹೋಗುವುದು 

ಮುಳ್ಳಿನಿಂದ ಕೂಡಿದ ರೆಂಬೆಗಳು (ಜಾಲಿಕಳ್ಳೆ, ಬಾರೆಕಳ್ಳ) 
ಕವಲು ಇರುವ ಕೋಲು 

ಕರಡಿ 

ಕಿನ್ನರಿ (ಒ೦ದು ಜನಪದ ತಂತಿ ವಾದ್ಯ) 

ವ್ಯವಸಾಯಕ್ಕೆ ಸಂಬಂಧಿಸಿದ ಒಂದು ಉಪಕರಣ 

ಜೊತೆಯಲ್ಲಿ 

ಬೀಜ ಬಿತ್ತಲು ಉಪಯೋಗಿಸುವ ಕೃಷಿ ಉಪಕರಣ 

ಎತುಗಳ ಕೋಡುಗಳಿಗೆ ಇಡಲಾಗುವ ಕಂಚು ಹಿತ್ತಾಳಯ ಹಣಸು 
(ಕೊಂಬಿನಕಳಶ) 

ಸ್ವ೦ತಜಮೀನಿನಲ್ಲಿ ಬೇರೆಯವರು ಬೆಳೆಯಲು ಮಾಡಿಕೊಂಡ 
ಒಂದು ಒಪ್ಪಂದ 

ಕೋಳಿಮೊಟ್ಟೆ 

ಕುಳಿತುಕೊ 

ತುಂಬುಹರೆಯದ ಹುಡುಗ 


ಗನವಾಗಿ 


ಚ೦ದ್ರಾಜ್ಯ 


ಚೆಳ್ಳಪಿಳ್ಳ 


ಜೋಲಿ 
ಜಬ್ಬು 


46 / ಜನಪದ ಕಥಾ ಕಣಜ ಈರಬಡಪು 


ದೇವರಿಗೆ ಸಿಡಿ ಆಡುವಾಗ ಭಕ್ತ ತನ್ನ ಸೊಂಟಕ್ಕೆ ಸುತ್ತಿಕೊಳ್ಳುವ 
ಶಾಸ್ತ್ರೋಕ್ತ ಪಂಚೆ 

ಉಪದ, "ಉಪಟಳ, ತೊಂದರೆ 

ಬಾವಿಯನ್ನು ಹೂಂದಿರುವ ನೀರಾವರಿ (ಪಂಪ್‌ಸೆಟುಗಳು ಚಾಲ್ತಿಗೆ 
ಬರುವ ಮುನ್ನ ಬಾವಿಯಿ೦ದ ಎತ್ತುಗಳ ಮೂಲಕ ನೀರನ್ನು 
ಕಾಲುವೆಗೆ ಹಾಯಿಸುವ ಕ್ರಿಯೆ) 

ಕೊಲೆ 

ಬೆರಣಿ 

ಕರಳು 


ದಡ 

ಮನೆಯಲ್ಲಿ ದನಕರುಗಳು ಮೇಯಲು ಮಾಡಲಾದ ಗುಣಿಇರುವ 
ಉದ್ದನೆ ಕಟ್ಟಿ (ಕಲ್ಲಿನಿಂದ ಅಥವಾ ಮಣ್ಣಿನಿಂದ ಮಾಡಲಾಗುವುದು) 
ಮಂದವಾಗಿರುವ ಸಿಂಬಳ 

'ಊರಬಾಗಿಲು' ಮಧ್ಯದಲ್ಲಿ ಕೆಳಗೆ ದುಂಡನೆಯ ಒಂದು ಕಲ್ಲನ್ನು 
ಹೂತಿರುತ್ತಾರೆ. ಅದಕ್ಕೆ ಊರಿನ ಜನ ಕೆಲವು ವಿಶೇಷ ಸ೦ದರ್ಭದಲ್ಲಿ 
ಪೂಜೆ ಸಲ್ಲಿಸುತ್ತಾರೆ. . 


ಗದ್ದ ಲ, ಗಲಾಟೆ 


ಊಟ ಮಾಡಲು ಬಳಸುವ ಕಂಚಿನ ತಣಿಗೆ (ತಟ್ಟಿ) 
ಸೊಂಟದಲ್ಲಿ ಸಿಕ್ಕಿಸಿಕೊಳ್ಳಬಹುದಾದ ಕಬ್ಬಣದ ಒಂದು ಆಯುಧ 
(ಇದನ್ನು ಶತೃಗಳನ್ನು ಇರಿಯಲು ಬಳಸುತ್ತಾರೆ. ಹಾಗೂ ಮಧುಮಗ 
ಅಲಂಕಾರಕ್ಕಾಗಿ ಮತ್ತು ಶಾಸ್ತ್ರಕ್ಕಾಗಿ ತುದಿಯಲ್ಲಿ ನಿಂಬೆಹಣ್ಣು 
ಸಿಕ್ಕಿಸಿಕೊಂಡು ಕೈಯಲ್ಲಿ ಬಡಿಯುವ ಪದ್ದತಿ ಇದೆ) 

ಧಾನ್ಯವನ್ನು ಶೇಖರಿಸಿದಲು ಬಿದಿರು ಅಥವಾ ಈಚಲು ಕಡ್ಡಿಯಿಂದ 
ತಯಾರಿಸಿದ ಎತ್ತರದ ವೃತ್ತಾಕಾರದ ಒಂದು ಸಾಧನ 

ಚೆನ್ನಾಗಿ 


ಚಿ೦ದ್ರಾಕಾರ ಒಂದು ಆಯುಧ 
ಸಣ್ಣಸಣ್ಣ, ಕೆಲಸಕ್ಕೆ ಬಾರದ, ಪ್ರಯೋಜನವಿಲ್ಲದ 


ತೊಟ್ಟಿಲು (ಹಗ್ಗ ಮತ್ತು ಬಟ್ಟಿಯಿಂದ ತಯಾರಿಸಿದ್ದು) 


pe 


ನೀರಿನ ಸನಿಹದಲ್ಲಿ ಗುಂಪುಗುಂಪಾಗಿ ಬೆಳೆಯುವ ಒಂದು ಜಾತಿಯ 
ಇಡ 


ಹ 


ಜಲಪ — 


ಜನಪದ ಕಥಾ ಕಣಜ ಈರಬಡಪು್ರ /41 


ಜಲಕ್ರೀಡೆ 


ಜಮ್ಮಯ್ಯ ಜಪ್ಪಯ್ಯ - ಯಾವುದೇ ರೀತಿಯಲ್ಲ ಪ್ರತಿಕ್ರಿ ಕ್ರಿಯಿಸದೇ ಇರುವುದು, ಸಂದಿಸದೇ 


ಇರುವುದು 
ಯಥೇಚ್ಛ, ಸಾಕಷ್ಟು 
ಹಿಟ್ಟಿನ ಗಿರಣಿ 


ತಿರಸ್ಕಾರ 
ತೀರ್ಮಾನ 
ತಮಟೆ 
ಉಣೆ 

ಣಿ 
ಪುನಹ 


ವಿಜೃಂಭಣೆ 
ಬಿಗಿಯಾಗಿ 
ಓತಿ (ಪ್ರಾಣಿ) 


ನೆನಪು ಮಾಡಿಕೊಳ್ಳುವುದು, ಊಟದ ಸಮಯದಲ್ಲಿ ಉಪ್ಪಿನಕಾಯಿ, 
ಸಂಡಿಗೆ, ಹಪಳ ಮೊದಲಾದ ಪದಾರ್ಥಗಳನ್ನು ತಿನ್ನುವ ಪ್ರಕ್ರಿಯೆ 
ನೆರಳು 

ಮುಂಜಾನೆ 

ಪ್ರಜ್ಞ 

ಗಾಬರಿಗೊಂಡು ಅತಿ ಆತುರವಾಗಿ, ಪ್ರಜ್ಞೆ ಇದ್ದೂ ಇಲ್ಲದಂತೆ 
ಮಲವಿಸರ್ಜನೆಗೆ 


ಕುದುರೆಗಳಲ್ಲಿ ಒಂದು ಜಾತಿ 

ನಡುಮನೆ, ಅತಿಥಿಗಳನ್ನು ಸತ್ಕರಿಸುವ ಸ್ಥಳ 

ಮರುಕವನ್ನು ವ್ಯಕ್ತಪಡಿಸುವ, ಚಿಕ್ಕಮಕ್ಕಳನ್ನು ಪ್ರೀತಿಯಿಂದ 
ಸಂಬೋಧಿಸುವ ಶಬ್ದ 

ಹೆಣ್ಣುಮಗು, ಹುಡುಗಿ, ಮರಿ 

ಬಯಲಾಟದಲ್ಲಿ ಗಂಡುಪಾತ್ರಗಳು ಕುಕ್ಕರುಗಾಲಿನಲ್ಲಿ ಕುಣಿಯುವ 
ನೃತ್ಯದ ಒಂದು ವಿಧಾನ, ವೃತ್ತಾಕಾರವಾಗಿ ಕುಣಿಯುವುದಕ್ಕೆ 
ಚಕ್ರಪೃಸಿಗೆ ಎಂತಲೂ ಕರೆಯುವರು. 

ಪಾಲಿಗೆ, ಭಾಗಕ್ಕೆ 

ಇಬ್ಬಾಗವಾಗುವುದು 


2೬ 
a 

(ಸಿ 

3 

| 


ಯ, ರ 


48 / ಜನಪದ ಕಥಾ ಕಣಜ ಈರಬಡಪ 


ಬೆಳೆ 
ಪೂರ್ತಿ 


ದೋಬಿ ಕತ್ತಿಗೆ ಹಾಕುವ ಬಟ್ಟಿಗಂಟು 

ಬಿಗಿದುಕೊಂಡು ಬಿಡು 

ಬಾಗಿಲ ಮೇಲ್ಬಾಗ 

ಬೇಸಾಯ ಹೂಡಿ ನೊಗದಿಂದ ಬಿಡಿಸಿ ಮೇಯಲಿಕ್ಕೆ ಬಿಟ್ಟ 
ಎತ್ತುಗಳು 

ಗವಾಕ್ಷಿ 

ಮಣ್ಣಿನಿಂದ ಮಾಡಿದ ಚಿಕ್ಕ ಕುಂಭ, ಚಿಮಣಿ 
ಹೂಂಕರಿಸುತ್ತಾ 

ಬೇಗ, ಬೇಗ 

ಕೃಷಿ ಮಾಡದೆ ಇರುವ ಹೊಲ 

ಸುದ್ದಿ 

ಬನಿಯನ್‌ (ಜ೦ಪರ್‌ ಎ೦ದೂ ಕರೆಯುವ ವಾಡಿಕೆ ಇದೆ) 
ಮಣ್ಣಿನ ಸಣ್ಣ ಗಿಂಡಿ 


ಮನೆಯ ಹತ್ತಿರಕ್ಕೆ 
ಮೊದಲೇ 
ಅವಿದ್ಯಾವಂತ 
ಮೂತಿ 

ಔಷಧಿ ' 

ಶಾಲೆ 


ಯತ್ತಾಮುಟ್ಟದ - ಅಪ್ರಯೋಜಕ 


ಯತ್ತಾಗಿ - 

ಯಕ § 
೨ 

ರಜಸ್ಸಾಗು - 


| 


ಯಾವಕಡೆಗೆ 

ಎಕ್ಷರೇ 

ಮೈನೆರೆಯುವುದು 

ರಾಕ್ಷಸ 

ಮನೆಯಿಂದ ಹೊರವಲಯದಲ್ಲಿರುವ ಹಾಗೂ ವ್ಯವಸಾಯ 
ಸಾಮಗಿಗಳನ್ನು ಮತ್ತು ದನಗಳ ಮೇವನ್ನು ಶೇಖರಿಸಿಡುವ ಸ್ಥಳ 
ಇದಕ್ಕೆ ಸುತ್ತಲೂ ಬೇಲಿ ಹಾಕಿ ಒಂದು ಕಡೆ ದ್ದಾರ ಬಿಟ್ಟಿರುತ್ತಾರೆ. 
ರಕ 


ಜನಪದ ಕಥಾ ಕಣಜ ಈರಬಡಪ/ 49 


ವ 

ವಡ್ಡಾಟ - ಒರಟು ನಡವಳಿಕೆ 
ವಲ್ಲಿ ಎ ಟವೆಲ್ಲು 

ವರತ್ತಾ - ಒತ್ತಾಯ 
ವಾರ್ಲೇರು - ಸಮಕಾಲೀನರು 
ಶಮ ಎ ಶವ 

ಶರ್ಮ - ಚರ್ಮ 

ಸರ್ರತ್ತು - ಮಧ್ಯರಾತ್ರಿ 


ಸೂಟು - ಚೆನ್ನಾಗಿ ಕಾಣಿಸುವುದು, ಸರಿಹೊಂದುವುದು 


೫೦ / ಜನಪದ ಕಥಾ ಕಣಜ ಈರಬಡಪಫು 


ಚಿತ್ಲಾರದೊಳಗೆ ಬದುಕಿನ ಬಂಬ.... 





ಕತೆಗಾರ ಈರಬಡಪ್ಪ ಮತ್ತು ಪತ್ನಿ ಗಂಗಮಾಳಮ್ಮ (ಮೊಮ್ಮಗನೊಂದಿಗೆ) 


ಜನಪದ ಕಥಾ ಕಣಜ ಈರಬಡಪಫ್ಪ / ೫೧ 


೩ 





ಈರಬಡಪ್ಪನವರ ಕತೆಗಳ ಸಂಗ್ರಹ "ಕಲಮರಹಳ್ಳಿಂಯ ಕತೆಗಳು' ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಅಂದಿನ 
ಶಾಸಕ ಶ್ರೀ ತಿಪ್ಪೇಸ್ಟಾಮಿಂಯವರಿಂದ ಈರಬಡಪ್ಪನವರಿಗೆ ಸನ್ಮಾನ 
( ಎಡಕ್ಕೆ) ಸಂಪಾದಕ ಮಲ್ಲಿಕಾರ್ಜುನ ಕಲಮರಳ್ಳಿ (೧೯೮೬) 


ಸಟ ಬ ಗಟ ಸಟ ಪಜ ಸ ಭ್ಪ ಟನ ಣ್ಯ | wi ಟ್‌ RS ns ಹ - Be ಸ ಘಾಲಾ ಷ ಕ್‌ ಳೂ 
ಬಾಲಿ ಗ ಅತು ಉ ಕುಲಿ ಲ ಆಲಂಅರೀಿಬಲಿಲಲಪಿ ಅ ೧ ಗ ಅಜ ಎ ಇಡ ಜಪವ ಗೆ ಮು ಚತ ಸ ಬಾಜ ಬಿಜ ಗಬಾಂ 


Fg ce ಗ... ts EY YN ಇಗ 41031711 NS CSAs YM ve PUMA AYA OY ho st virco HNN bee Sb LINEA Ls Poe eM ee LY sh SNE ELL TAN 


TE EET Fe oR ಹಟಾ ತರಾ 





ರೋ ಬರ್ಥ ಯಗಗ ಸಮೋಸಾ ಹೋಪ ಪರರಗ ಕಾರೋ ಹರಾ ವಸಹಾಣ ರ 


ಈರಬಡಪ್ಪನವರ ಕತೆಗಳಿಗೆ ದಿ। ಪಿ.ಆರ್‌. ತಿಪ್ಪೇಸ್ಟಾಮಿಯವರಿಂದ ಚಿತ್ರ ಚಿತ್ತಾರ 





ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ರಸ್ಮತ 
ಈರಬಡಪ್ಪನವರಿಗೆ ಹುಟ್ಟೂರ ಸನ್ಮಾನ 
(ಕಲಮರಹಳ್ಳಿಯ ಸರಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ 
ಶ್ರೀ ಡಿ.ಎಂ. ತಿಪ್ರೇಸ್ವಾಮಿ ಇವರು ಸನ್ಮಾನಿಸುತ್ತಿರುವುದು) 


